ಚಿತ್ಪಾವನೀ ಭಾಷೆಯಲ್ಲಿ ವ್ಯಾಕರಣ 


ಚಿದಂಬರ ಕಾಕತ್ಮರ್‌ 


ವ್ಯಾಕರಣದ ಚೌಕಟ್ಟು ಇಲ್ಲದ ಯಾವ ಭಾಷೆಯೂ ಪ್ರಪಂಚದಲ್ಲಿ ಇರಲಾರದು. ಚಿತ್ಪಾವನೀ ಭಾಷೆಗೂ ಶಿಸ್ತುಬದ್ಧವಾದ ವ್ಯಾಕರಣ 
ಇದೆ. ಅದನ್ನು ನಾವು ಅರಿಯದೆಯೇ ಅನುಸರಿಸುತ್ತಲೂ ಇದ್ದೇವೆ. ಅದರ ಒಂದಷ್ಟು ಪ್ರಮುಖ ಅಂಶಗಳನ್ನು 
ದಾಖಲೀಕರಣಗೊಳಿಸುವ ಪ್ರಯತ್ನ ಇದು. 


ಈ ದಿಸೆಯಲ್ಲಿ ಮುಂದುವರಿಯುವುದಕ್ಕೆ ಮೊದಲು ಚಿತ್ಪಾವನೀ ಭಾಷೆಯ ಕೆಲವು ವಿಶಿಷ್ಟ ಉಚ್ಚಾರಗಳು ಮತ್ತು ಅವುಗಳನ್ನು ಅಕ್ಷರ 
ರೂಪದಲ್ಲಿ ಹೇಗೆ ತೋರಿಸಬೇಕೆಂದು ತಿಳಿದುಕೊಳ್ಳಬೇಕಾಗುತ್ತದೆ. 


ಚಿತ್ಪಾವನೀ ಉಚ್ಚಾರ ಮತ್ತು ಲಿಪಿ 


ಹಿಂದಿನಿಂದಲೂ ಚಿತ್ಪಾವನೀ ಮನೆಮಾತಿನ ದಕ್ಷಿಣ ಕನ್ನಡದ ಚಿತ್ಪಾವನರು. ಬಂಧು 
ಬಾಂಧವರೊಂದಿಗೆ ಪತ್ರ ವ್ಯವಹಾರ, ದಿನಚರಿ ಬರವಣಿಗೆ, ಲೆಕ್ಕಪತ್ರ ಇಡುವುದು ಇತ್ಯಾದಿಗಳನ್ನು 
ಕನ್ನಡದಲ್ಲೇ ನಿರ್ವಹಿಸಿಕೊಂಡು ಬಂದಿರುವುದು. ದೇವನಾಗರೀ ಲಿಪಿ ಬಳಸಿ ಕನ್ನಡದಲ್ಲಿ ಬರೆದ 
ಉದಾಹರಣೆಗಳೂ ಇವೆ. ಇದನ್ನು ಚಿತ್ಪಾವನೀ ಭಾಷೆಯಲ್ಲೇ ಮಾಡುತ್ತಿದ್ದರೆ ನಮಗೆ ಅನೇಕ ಹಳೆ 
`` ಚಿತ್ಪಾವನೀ ಶಬ್ದಗಳು ಮತ್ತು ಅವುಗಳ ಉಚ್ಚಾರ ಲಿಖಿತ ರೂಪದಲ್ಲಿ ಲಭ್ಯವಾಗುತ್ತಿತ್ತು. 


ಚಿತ್ಪಾವನೀ ಭಾಷೆಗೆ ಸ್ವಂತ ಲಿಪಿ ಇಲ್ಲ ಎಂದು ಕೆಲವರಲ್ಲಿ ಕೀಳರಿಮೆ ಇದೆ. ಆದರೆ ಇದು ಅರ್ಥ ಹೀನ. ಸ್ವಂತ ಲಿಪಿ ಇಲ್ಲದ ಬೇರೆ 
ಪ್ರಸಿದ್ಧ ಭಾಷೆಗಳು ಅನೇಕ ಇವೆ. ಇಂಗ್ಲೀಷ್‌ ಬರೆಯಲ್ಲಡುವುದು ರೋಮನ್‌ ಲಿಪಿಯಲ್ಲಿ. ಸಂಸ್ಕೃತ, ಹಿಂದಿ ಹಾಗೂ 
ಬಹುತೇಕ ಉತ್ತರ ಭಾರತೀಯ ಭಾಷೆಗಳು ಬಳಸುವುದು ದೇವನಾಗರೀ ಲಿಪಿ. ತುಳು/ತಿಗಳಾರಿ ಲಿಪಿ ಬಳಸಿ ಸಂಸ್ಕೃತ 
ಉದ್ಭಂಥಗಳನ್ನು ಬರೆದ ಪಂಡಿತರೂ ಇದ್ದರಂತೆ. ಸ್ವಂತ ಲಿಪಿ ಇರುವುದಕ್ಕೂ ಭಾಷೆಯ ಸಮೃದ್ಧಿಗೂ ಸಂಬಂಧ ಇಲ್ಲ. 


ಕಾಲಾಂತರದಲ್ಲಿ ಅಪರೂಪಕ್ಕೆ ಕನ್ನಡ/ದೇವನಾಗರೀ ಲಿಪಿಯ ಚಿತ್ಪಾವನೀ ಭಾಷಾ ಲೇಖನಗಳು, ಪುಸ್ತಕಗಳು 
ಬಂದಿವೆಯಾದರೂ ಅಂತರ್ಜಾಲ ಕ್ರಾಂತಿ ಆಗಿ ಸಾಮಾಜಿಕ ಜಾಲತಾಣಗಳು ಬೆರಳ ತುದಿಯಲ್ಲಿ ಸಿಗತೊಡಗಿದ ಮೇಲಷ್ಟೇ 
ಅನೇಕರಿಗೆ ಚಿತ್ಪಾವನಿಯಲ್ಲಿ ಬರೆಯುವ ಹುಮ್ಮಸ್ಸು ಹುಟ್ಟಿದ್ದು. ಈಗ ಹೆಚ್ಚಿನವರು ಕನ್ನಡ ಅಥವಾ ದೇವನಾಗರೀ ಲಿಪಿ ಬಳಸಿ 
ಚಿತ್ಪಾವನಿಯಲ್ಲಿ ಬರೆಯುತ್ತಾರೆ. ಕೆಲವರು ಚಿಂಗ್ಲಿಷ್‌, ಅಂದರೆ ರೋಮನ್‌ ಲಿಪಿಯಲ್ಲಿ ಚಿತ್ಪಾವನೀ ಬರೆಯುವವರೂ ಇದ್ದಾರೆ. ಆದರೆ 
ತಾಂತ್ರಿಕವಾಗಿ ಮತ್ತು ಭಾವನಾತ್ಮಕವಾಗಿ ಇದು ಅಷ್ಟೊಂದು ಸಮಂಜಸವೆನಿಸುವುದಿಲ್ಲ. 


ವಿಶಿಷ್ಟ ಉಚ್ಚಾರದ ಚಿತ್ಪಾವನೀ ವ್ಯಂಜನಗಳು : 


ಚಿತ್ಪಾವನೀ ಭಾಷೆಯ ಸ್ವರ ಮತ್ತು ವ್ಯಂಜನಗಳು ಇತರ ಪ್ರಮುಖ ಭಾರತೀಯ ಭಾಷೆಗಳಂತೆಯೇ 
ಆದರೂ ಚವರ್ಗ ವ್ಯಂಜನಗಳಿಗೆ ವಿಶಿಷ್ಟ ಉಚ್ಚಾರ ಇದೆ. ಈ ವಿಶಿಷ್ಟ ಉಚ್ಚಾರವನ್ನು ಅಕ್ಷರ ರೂಪದಲ್ಲಿ ಹೇಗೆ ತೋರಿಸಬೇಕು 
ಎಂಬುದಕ್ಕೆ ಪೂರ್ವ ನಿದರ್ಶನ ಇಲ್ಲದೇ ಇರುವುದರಿಂದ ಈಗ ಇವುಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಬರೆಯುತ್ತಾರೆ. 


ವರ್ಗೀಯ ವ್ಯಂಜನಗಳ ವೈಜ್ಞಾನಿಕ ವರ್ಗೀಕರಣ : 


ಕಚಟತಪ ಅಕ್ಷರದಿಂದ ಆರಂಭ ಆಗುವ ವರ್ಗೀಯ ವ್ಯಂಜನಗಳನ್ನು ಅವು ಬಾಯಿಯಿಂದ ಉತ್ಪನ್ನವಾಗುವ ಸ್ಥಾನಕ್ಕೆ 
ಹೊಂದಿಕೊಂಡು ವಿವಿಧ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. 


Talavya 


ಚ್ಸವರ್ಗ 


ಕಂಠ್ಯ 


ಕಿರುನಾಲಗೆಯ ಸಹಾಯದೊಡನೆ ಕಂಠದಿಂದ ಉತ್ಪನ್ನ ಆಗುವ ಕವರ್ಗ ವ್ಯಂಜನಗಳು ಕ,ಖ,ಗ,ಘ,ಜ. 
ಅ, ಆ, ಇ, ಈ ಇತ್ಯಾದಿ ಸ್ವರಗಳು ಕೂಡ ಕಂಠದಿಂದಲೇ ಉತ್ಪ ನ್ನ ವಾಗುವುದು, ಆದರೆ ಇವುಗಳಿಗೆ ಕಿರುನಾಲಗೆಯ ಬಳಕೆ ಇಲ್ಲ. 


ತಾಲವ್ಯ 


ತಾಲುವಿನ (ಬಾಯಿಯೊಳಗಿನ ಮೇಲ್ಭಾಗ, ಅಂಗುಳು. ಚಿತ್ಪಾವನಿಯಲ್ಲಿ ಟಾಟ್ಟಾರೊ.) ಮೃದು ಭಾಗಕ್ಕೆ ನಾಲಿಗೆಯ ಮಧ್ಯಭಾಗ 
ಸ್ಪರ್ಶಿಸಿ ಉತ್ಪನ್ನವಾಗುವ ಚವರ್ಗ ವ್ಯಂಜನಗಳು ಚ, ಛ, ಜ, ಥು, ಇ. 


ಮೂರ್ಧನ್ಯ 
ತಾಲುವಿನ ಗಟ್ಟಿ ಭಾಗಕ್ಕೆ ನಾಲಗೆಯ ತುದಿ ತಾಗಿ ಉತ್ಪನ್ನವಾಗುವ ಟವರ್ಗ ವ್ಯಂಜನಗಳು ಟ, ಠ, ಡ, ಢ ಣ. 


ದಂತ್ಯ 


ಹಲ್ಲುಗಳ ಒಳ ಭಾಗಕ್ಕೆ ನಾಲಗೆಯ ತುದಿ ತಾಗಿ ಉತ್ಪನ್ನವಾಗುವ ತವರ್ಗ ವ್ಯಂಜನಗಳು ತ, ಥ, ದ, ಧ, ನ. 
ಓಷ 
ko) 


ನಾಲಗೆಯ ಅಗತ್ಯ ಇಲ್ಲದೆ ತುಟಿಗಳ ಸಹಾಯದಿಂದ ಉತ್ಪನ್ನವಾಗುವ ಪವರ್ಗ ವ್ಯಂಜನಗಳು ಪ, ಫ, ಬ, ಭ, ಮ. 


ಯ, ರ, ಲ, ವ ಇತ್ಯಾದಿ ಅವರ್ಗೀಯ ವ್ಯಂಜನಗಳು ವಿವಿಧ ವರ್ಗಗಳಲ್ಲಿ ಹಂಚಿ ಹೋಗಿವೆ. 


ಈಗ ಚಿತ್ಪಾವನೀ ಭಾಷೆಯ ವಿಶಿಷ್ಟ ಉಚ್ಚಾರದ ಚವರ್ಗದ ವ್ಯಂಜನಗಳು ಬಾಯಿಯ ಯಾವ ಸ್ಥಾನದಿಂದ ಉತ್ಪನ್ನವಾಗುತ್ತವೆ ಎಂಬ 
ಪ್ರಶ್ನೆ ಮೂಡುತ್ತದೆ. ನಾವು ಅವುಗಳನ್ನು ಉಚ್ಚರಿಸಿ ನೋಡಿದಾಗ ಸಾಲಗೆಯು ದೋಣಿಯಂತೆ ಒಳಕ್ಕೆ ಮಡಚಿ ಟವರ್ಗ 
ಉತ್ಪನ್ನವಾಗುವ ತಾಲುವಿನ ಕಠಿಣ ಭಾಗ, ಮತ್ತು ತವರ್ಗ ಉತ್ಪನ್ನವಾಗುವ ಹಲ್ಲುಗಳ ಒಳ ಭಾಗದ ಮಧ್ಯ ತಾಲುವಿಗೆ ತಾಗುವುದು 
ಗೊತ್ತಾಗುತ್ತದೆ. ದೋಣಿಯಂತೆ ಮಡಚಿರುವ ನಾಲಿಗೆಯ ಮೂಲಕ ಗಾಳಿ ಹೊರ ಸೂಸುವುದರಿಂದ ಉಚ್ಚಾರದಲ್ಲಿ ತಕಾರದೊಡನೆ 
ಸ್ವಲ್ಪ ಸಕಾರವೂ ಮಿಶ್ರವಾಗುತ್ತದೆ. ಈ ವಿಶಿಷ್ಟ ಉಚ್ಚಾರದ ಅಕ್ಷರಗಳ ಉಗಮ ಸ್ಥಾನ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ 
ಇವುಗಳ ಪೈಕಿ ಯಾವುದೂ ಆಗಿರದೆ ಇರುವುದರಿಂದ ಇದೊಂದು ಬೇರೆಯೇ ಚ್ಸವರ್ಗ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಸಕಾರ 
ಸೇರಿರುವ ಚಿತ್ಪಾವನೀ ಚವರ್ಗದ ವ್ಯಂಜನಗಳ ಉತ್ಪತ್ತಿ ಸ್ಥಾನ ಗಮನಿಸಿದರೆ ಅವುಗಳನ್ನು ತ್ಸ, ಥ್ಸ, ದೃ, ಧೃ ಎಂದು 


ನು ನ 


ಬರೆಯಬೇಕಾಗುತ್ತದೆ. ಆದರೆ ಇದು ಅಸಹಜ ಅನ್ನಿಸುವುದರಿಂದ ಇಲ್ಲಿ ತೋರಿಸಿದಂತೆ ಮೂರು ವಿಧದಲ್ಲಿ ಬರೆಯಬಹುದು. 


ಚ ಛ್ಸ ಜಿ ರು 
ಚ್ಸ ಬ್ಬ ರ್ಳು 


1.ಚಛಜರು. 
ಚವರ್ಗದ ನಾಲ್ಕೂ ಅಕ್ಷರಗಳ ಅಡಿಗೆ ಚುಕ್ಕೆ ಬಳಸುವುದು. 


ಆದರೆ ಬಹುತೇಕ ಕನ್ನಡ ಭಾಷಾ ಕೀ ಬೋರ್ಡುಗಳಲ್ಲಿ ಅಕ್ಷರದಡಿಯ ಚುಕ್ಕೆಯ ಅನುಕೂಲ ಇಲ್ಲ. ಆದ್ದರಿಂದ ಹೆಚ್ಚು ಹೆಚ್ಚು ಜನರು 
ಚಿತ್ಪಾವನಿ ಲಿಪಿ ಬಳಸಬೇಕು ಎಂಬ ಆಶಯಕ್ಕೆ ಇದು ಪೂರಕವಾಗುವುದಿಲ್ಲ. ಅಲ್ಲದೆ ಕಾಜ್ಞಾಂಇಬೊ ರೀತಿಯ ಸಂಯುಕ್ತಾಕ್ಷರಗಳಲ್ಲಿ 
ಇದು ತೊಂದರೆ ಕೊಡುತ್ತದೆ. 


2.ಚಲ್ಸಜ್ಬರ್ದು 


ಜನೆ ದು ್‌್‌ 
ಚವರ್ಗ ಮೂಲದವಾಗಿದ್ದು ಉಚ್ಚಾರದಲ್ಲಿ ಸಕಾರ ಇರುವುದರಿಂದ ಚುಕ್ಕಿ ಬದಲಿಗೆ ಸ ಅಡಿ ಒತ್ತು ಕೊಡುವುದು. ಟೈಪಿಂಗ್‌ ಸಮಸ್ಯೆ 
ಇಲ. 


ಈಗ ಅನೇಕರು ಮಾಡುವಂತೆ ಉತ್ಸವದಿಂದ ತ್ಸ ಪಡೆದು ಚವರ್ಗದ ಉಳಿದ ಮೂರು ಅಕ್ಷರಗಳನ್ನು ಚುಕ್ಕಿಯೊಂದಿಗೆ 
ಬಳಸುವುದು. ಆದರೆ ಆಗಲೇ ಹೇಳಿದಂತೆ ಇಲ್ಲಿ ತ್ಸ ಹೊರತಾದ ಇತರ ಅಕ್ಷರಗಳಿಗೆ ಅಡಿ ಚುಕ್ಕಿ ಟೈಪಿಂಗ್‌ ಸಮಸ್ಯೆ ಇದೆ. 


ಕನ್ನಡದಲ್ಲಿ ಸೂರ್ಯ, ಸೂರ್ಯ ಇತ್ಯಾದಿ ವೈವಿಧ್ಯ ಇರುವಂತೆ, ಇಲ್ಲಿರುವ ಸಾಧ್ಯತೆಗಳ ಪೈಕಿ ತಮ್ಮ ಕೀ ಬೋರ್ಡಿಗೆ ಯಾವುದು 
ಸೂಕ್ತ ಎಂಬ ನಿರ್ಧಾರವನ್ನು ಬಳಸುವವರ ವಿವೇಚನೆಗೆ ಬಿಡಬಹುದು. ನಾನು ಯಾವ ಕೀ ಬೋರ್ಡಿಗೂ ಸಲ್ಲುವ, ನಾಲ್ಕೂ 
ಅಕ್ಷರಗಳಿಗೆ ಸ ಅಡಿ ಒತ್ತು ಕೊಡುವ ಎರಡನೇ ಪದ್ಧತಿಯನ್ನು ಅನುಸರಿಸಿದ್ದೇನೆ. 


ಚವರ್ಗ ವ್ಯಂಜನಗಳಿಗೆ ಯಾವಾಗಲೂ ವಿಶಿಷ್ಟ ಉಚ್ಚಾ ರವೇ ಎಂದಿಲ್ಲ. 


ಉಡಾ:- 
ಚೀರಣಿ ಎಂದು ಹೇಳುವುದೇ ಹೊರತು ಚ್ಸೆ €ರಣಿ ಎಂದಲ್ಲ. 
ಬಿಂಪುಟ ಎಂದು ಹೇಳುವುದೇ ಹೊರತು ಲ್ಸ ೦ಪುಟ ಎಂದಲ್ಲ. 


ಅನ್ಯ ಭಾಷೆಯ ಪದಗಳಿಗೂ ವಿಶಿಷ್ಟ ಉಚ್ಚಾರದಿಂದ ವಿನಾಯ್ತಿ ಇದೆ. 
ಜೀಭ, ಜಾಮೀನ, ಚರಕ, ಚರಂಡಿ, ಚಾ, ಚಕ್ಕುಲಿ, ಛಾವಣಿ, ಯುಲ್ಬ್ಯೋ ಇತ್ಯಾದಿ. 


ಅನುನಾಸಿಕಕ್ಕೆ ಅನುಸ್ವಾರದ ಪ್ರಯೋಗ 


ಚಿತ್ಪಾವನಿಯಲ್ಲಿ ಕಿತಂ, ಬರಂ, ಆಯ್ಲೊಂ, ಗೆಲ್ಲೊಂ ಮುಂತಾದವುಗಳಂತೆ ಅನುನಾಸಿಕಯುಕ್ತ 
ಉಚ್ಚಾರದ ಅಕ್ಷರಗಳು ಬಹಳ ಇವೆ. ಇದರಿಂದಾಗಿ ಕೆಲವರು ಚಿತ್ಪಾವನಿಯನ್ನು ಕಿತಂ ಬರಂ 
ಭಾಷೆ ಎಂದೂ ಗುರುತಿಸುವುದುಂಟು. ಇಂತಹ ಅನುನಾಸಿಕಯುಕ್ತ ಉಚ್ಚಾರದ ಅಕ್ಷರಗಳನ್ನು 
ಅನುಸ್ವಾರ ಬಳಸಿ ಬರೆದರೆ ಕಿತಮ್‌, ಬರಮ್‌, ಆಯ್ದೊಮ್‌ ಎಂದಾಗುವುದಿಲ್ಲವೇ ಎಂದೆಣಿಸಿ ಕೆಲವರು 


ಡಿಗ್ರಿ ಚಿಹ್ನೆ( 9) ಅಥವಾ ನಕ್ಷತ್ರ ಚಿಹ್ನೆ * ) ಬಳಸುವುದುಂಟು. ಇವು ಎಲ್ಲ ಕೀ ಬೋರ್ಡುಗಳಲ್ಲಿ 


ಇರುವುದಿಲ್ಲ ಮತ್ತು ಲಿಪಿಯ ಅಂದವನ್ನೂ ಕೆಡಿಸುತ್ತವೆ. ಅಲ್ಲದೆ ಅನುಸ್ವಾರಕ್ಕೆ ಯಾವಾಗಲೂ ಮ್‌ ಎಂದೇ ಉಚ್ಚಾರ ಅಲ್ಲ. 
ವ್ಯಂಜನಗಳ ಯಾವ ವರ್ಗದ ಅಕ್ಷರಕ್ಕಿಂತ ಮೊದಲು ಅನುಸ್ವಾರ ಬರುತ್ತದೋ, ಆ ಪ್ರಕಾರ ಉಚ್ಚಾರ ಇರುವುದು. 


ಕ ವರ್ಗಕ್ಕೆ ಜ. ಆಂಕುಡಿ ಎಂದು ಬರೆದರೆ ಉಚ್ಚಾರ ಆಜ್‌ಕುಡಿ, ಆಮ್‌ಕುಡಿ ಅಲ್ಲ. 

ಚ ವರ್ಗಕ್ಕೆ ಇ. ಕುಂಚೆ ಎಂದು ಬರೆದರೆ ಉಚ್ಚಾರ ಕುಜ್‌ಚಿ, ಕುಮ್‌ಚಿ ಅಲ್ಲ. 

ಟ ವರ್ಗಕ್ಕೆ ಣಜ. ಮಾಂಡೋವು ಎಂದು ಬರೆದರೆ ಉಚ್ಚಾರ ಮಾಣ್‌ಡೋವು, ಮಾಮ್‌ಡೋವು ಅಲ್ಲ. 

ತ ವರ್ಗಕ್ಕೆ ನ. ಸಾಂದಣ ಎಂದು ಬರೆದರೆ ಉಚ್ಚಾರ ಸಾನ್‌ದಣ, ಸಾಮ್‌ದಣ ಅಲ್ಲ. 

ಪ ವರ್ಗಕ್ಕೆ ಮ. ಆಂಬಟ ಎಂದು ಬರೆದರೆ ಉಚ್ಚಾರ ಆಮ್‌ಬಟ ಹೌದು. ಏಕೆಂದರೆ ಇಲ್ಲಿ ವರ್ಗದ ಕೊನೆಯ ಮ. 


ವ್ಯಾಕರಣ ಶಾಸ್ತ್ರ ಪ್ರಕಾರ ವ್ಯಂಜನ ವರ್ಗದ ಪ್ರಕಾರವೇ ಅನುನಾಸಿಕ ಬಳಸಬೇಕು. ಆದರೆ ಈಗ ಕನ್ನಡದಲ್ಲಿ ಕೂಡ ಎಲ್ಲದಕ್ಕೂ 
ಅನುಸ್ವಾರವನ್ನೇ ಬಳಸುವ ಪದ್ಧತಿ ಇದೆ. ಸಂಸ್ಕೃತದಲ್ಲಿ ಈಗಲೂ ವ್ಯಂಜನ ವರ್ಗದ ಪ್ರಕಾರವೇ ಅನುನಾಸಿಕ ಬಳಸುವ 
ಪದ್ಧತಿ ಉಳಿದಿದೆ. 


ಹೀಗಾಗಿ ಚಿತ್ಪಾವನಿ ಭಾಷೆಯ ಅನುನಾಸಿಕಯುಕ್ತ ಶಬ್ದಗಳನ್ನು ಅನುಸ್ವಾರ ಬಳಸಿ ಬರೆಯಬಹುದು. ಶಬ್ದದ ಕೊನೆಯ ಅಕ್ಷರಕ್ಕೆ 
ಅನುಸ್ವಾರ ಬಂದರೆ ಉಚ್ಚಾರ ಮ್‌ ಅಲ್ಲ, ಅದು ಅನುನಾಸಿಕ ಎಂದು ತಿಳಿದುಕೊಂಡರಾಯಿತು. ಒಂದು ವೇಳೆ ಕೊನೆಗೆ ಮ್‌ 
ಉಚ್ಚಾರದ ಅಪರೂಪದ ಶಬ್ದ ಬರೆಯಲಿಕ್ಕಿದ್ದರೆ ಆಗ ಅನುಸ್ವಾರದ ಬದಲಿಗೆ ಮ್‌ ಎಂದು ಬರೆಯಬಹುದು. 


ಉದಾ : ಮುಸಲ್ಮಾನಾಯಿಂ ಮೊಹರಮ್‌ ಆಚರಣಾ ಕೆಲ್ಲಿಂ. ಸಂಗಮ್‌ ಸಿನೆಮಾಂತು ಅವ್ವಲಂ ಪದ್ಯಂ ಛ್ಸಲಿಂ. ಈ ಪದ್ಧತಿ 
ಅನುಸರಿಸಿ ಬರೆದ ವಾಕ್ಯಗಳಲ್ಲಿ ಎಲ್ಲಿ ಮ್‌ ಉಚ್ಚಾರ, ಎಲ್ಲಿ ವ್ಯಂಜನವರ್ಗ ಪ್ರಕಾರ ಉಚ್ಚಾರ, ಎಲ್ಲಿ ಅನುನಾಸಿಕ ಎಂಬ ಪ್ರಶ್ನೆ 
ಉದ್ಭ ವಿಸಲಾರದು. 


ಅಕಾರಾಂತ ಅಕ್ಷರಗಳ ದೀರ್ಥ ಉಚ್ಚಾ ರ. 


ಚಿತ್ಪಾವನಿಯಲ್ಲಿ ಹ್ರಸ್ವ. ಅಕ್ಷರಗಳು ದೀರ್ಫ ಉಚ್ಛಾರ ಹೊಂದುವ ಶಬ್ದಗಳು ತುಂಬಾ ಇವೆ. ಹೆಚ್ಚಾಗಿ ಕೊನೆಯ 
ಅಕ್ಷರಕ್ಕಿಂತ ಹಿಂದಿನ ಹ್ರಸ್ವ ಅಕ್ಷರ ದೀರ್ಥವಾಗಿ ಉಚ್ಚರಿಸಲ್ಪಡುತ್ತದೆ. 


ಉದಾ: ಅಂಳುಂ, ಬsರಂ, ಶಠಳ, ಖಂರ, ಘರ, ಗವಂತ, ರಗಂತ, ಸಖಲ, ಮಳತಭ ಇತ್ಯಾದಿ. 


ಮೂರು ಅಕ್ಷರಗಳ ಶಬ್ದದಿಂದ ಒಂದು ಅಕ್ಷರ ತೆಗೆದರೆ ಉಳಿದುದರಲ್ಲಿ ಒಂದು ಹ್ರಸ್ವ ಅಕ್ಷರ ದೀರ್ಫ ಉಚ್ಚಾರ ಹೊಂದುವುದಿದೆ. 
ಉದಾ: 

ರೋವಳಿ ಶಬ್ದದಿಂದ ರೋ ತೆಗೆದರೆ ಉಳಿದ ವಳಿ ಶಬ್ದದಲ್ಲಿ ವ ಅಕ್ಷರ ದೀರ್ಫ ಉಚ್ಚಾರ ಪಡೆದು ವಿ ಎಂದು ಉಚ್ಚರಿಸಲ್ಪಡುತ್ತದೆ. 
ಪಡಳಿ ಶಬ್ದದಿಂದ ಡ ತೆಗೆದರೆ ಉಳಿದ ಪಳಿ ಶಬ್ದ ಪಃಳಿ ಆಗುತ್ತದೆ. ಇಲ್ಲಿ ವ್ಯತ್ಯಾಸ ತಿಳಿಯುವ ಸಲುವಾಗಿ ದೀರ್ಥ ಉಚ್ಚಾರದ 
ಅಕ್ಷರಗಳಿಗೆ ಅವಗ್ರಹ (55) ಚಿಹ್ನೆ ಬಳಸಲಾಗಿದೆ. ಆದರೆ ಬರೆಯುವಾಗ ಯಾವಾಗಲೂ ಈ ಚಿಹ್ನೆ ಬಳಸಬೇಕೆಂದಿಲ್ಲ. ಇಂತಹ 
ಅಕ್ಷರಗಳು ಚಿತ್ಪಾವನಿಯಲ್ಲಿ ಬಹಳಷ್ಟು ಇರುವುದರಿಂದ ಅವಗ್ರಹ ಬಳಸುತ್ತಾ ಹೋದರೆ ಲಿಪಿ ಅಂದಗೆಡಬಹುದು. ಓದುವವರು 
ಮತ್ತು ಮಾತನಾಡುವವರು ಅನುಭವದಿಂದ ಎಲ್ಲಿ ದೀರ್ಫ ಉಚ್ಚಾರ ಇರಬೇಕು, ಎಲ್ಲಿ ಬೇಡ ಎಂದು ನಿರ್ಧರಿಸಬೇಕು. 


5 


ಕೆಲವೊಮ್ಮೆ ಶಬ್ದದ ಒಂದು ಅಕ್ಷರ ದೀರ್ಥ ಇದ್ದರೆ ಒಂದು ಅರ್ಥ, ಹ್ರಸ್ವ ಇದ್ದರೆ ಇನ್ನೊ ೦ದು ಅರ್ಥ ಇರುವುದೂ ಉಂಟು. 
ಉದಾ: ಕಳಿ(ಮಾದಕ ಪೇಯ ಕಳ್ಳು) ಮತ್ತು ಕಳಿ(ಹೂವಿನ ಮೊಗ್ಗು). ಕಸೆ (ಅಂಗಿ, ಕುಲಾವಿಗಳಲ್ಲಿ ಬಳಸಲಾಗುವ ಬಟ್ಟೆಯ ಹಗ್ಗ) 
ಮತ್ತು ಕಸೆ (ಪುಲ್ಲಿಂಗ ಬಹುವಚನದಲ್ಲಿ ಹೇಗೆ ಎಂಬರ್ಥ). ಇಂತಹ ಸಂದರ್ಭದಲ್ಲಿ ಅವಗ್ರಹ ಚಿಹ್ನೆ ಬಳಸುವುದು ಒಳ್ಳೆಯದು. 


ಆಕಾರಾಂತ ಅಕ್ಷರಗಳ ಹ್ರಸ್ವ ಉಚ್ಚಾರ. 


ದೀರ್ಪ ಅಕ್ಷರಗಳು ಹ್ರಸ್ವ ಉಚ್ಚಾರ ಹೊಂದುವ ಉದಾಹರಣೆಗಳೂ ಇವೆ. ಆಜ್ಜೋಳ, ಆಪ್ಪದಾ, ಆಯ್ಕೆ, ದಾದ್ದಾ ಮುಂತಾದ 
ಶಬ್ದಗಳಲ್ಲಿ ಎರಡು ಮಾತ್ರಾ ಕಾಲದ ಆ ಅಕ್ಷರದ ಉಚ್ಚಾರ ಹ್ರಸ್ವ ಆಗಿ ಒಂದು ಮಾತ್ರಾ ಕಾಲದ್ದಾಗುತ್ತದೆ. 


ರೂಢಿಗತ ನಿಯಮ. 


`ಅ'ಕಾರ ಎರಡು ಮಾತ್ರಾಕಾಲದ ದೀರ್ಫ್ಥವಾಗುವುದಿರಲಿ, `ಆ'ಕಾರ ಒಂದು ಮಾತ್ರಾಕಾಲದ ಹ್ರಸ್ವವಾಗುವುದಿರಲಿ, ಸಾಮಾನ್ಯವಾಗಿ 
ನಂತರ ಬರುವ ಅಕ್ಷರವನ್ನು ಹೊಂದಿಕೊಂಡಿರುತ್ತದೆ. ನಂತರದ್ದು ಸಂಯುಕ್ತಾಕ್ಷರವಾದರೆ ಹಿಂದಿನದ್ದು ಒಂದು ಮಾತ್ರಾಕಾಲವೆಂದೂ, 
ಇಲ್ಲವಾದರೆ ಎರಡು ಮಾತ್ರಾಕಾಲವೆಂದೂ ಸ್ಥೂಲವಾಗಿ ಹೇಳಬಹುದು. 


ಉದಾ: ಕಡ್ಡಿ, ಆಗ್ಲೋಠಿ - ಇಲ್ಲಿ ಎರಡನೆಯ ಡ್ವಿ ಮತ್ತು ಗ್ಲೋ ಸಂಯುಕ್ತಾಕ್ಷರಗಳಾದ್ದರಿಂದ ಮೊದಲನೆಯ ಕ ಮತ್ತು ಆ ಅಕ್ಷರಗಳಿಗೆ 


ಒಂದು ಮಾತ್ರಾಕಾಲದ ಹ್ರಸ್ವ ಉಚ್ಚಾರ. 


ಕಂಡು, ಆಳೋಸು - ಇಲ್ಲಿ ಎರಡನೆಯ ಡು ಮತ್ತು ಳೋ ಸಂಯುಕ್ತಾಕ್ಷರಗಳಲ್ಲ. ಹಾಗಾಗಿ 'ಕ' ಮತ್ತು `ಆ' ಎರಡು 
ಮಾತ್ರಾಕಾಲದ ದೀರ್ಥ ಉಚ್ಚಾರ ಹೊಂದಿವೆ. 


ಚಿತ್ಪಾವನೀ ಭಾಷೆ ಮೂರು ಮಾತ್ರಾಕಾಲದ ಶಬ್ದಗಳನ್ನು ಹೆಚ್ಚು ಇಷ್ಟ ಪಡುತ್ತದೆ! 


ಈಗ ಮೂರಕ್ಷರದ ಒಂದು ಉದಾಹರಣೆ ನೋಡೋಣ. ಪನ್ನಳಿ ಮತ್ತು ಪಡಳಿ ಶಬ್ದಗಳ ಪೈಕಿ ಒಂದರಲ್ಲಿ ಎರಡನೆಯ 'ನ್ನ' 
ಸಂಯುಕ್ತಾಕ್ಷರ ಹಾಗೂ ಇನ್ನೊಂದರಲ್ಲಿ `ಡ' ಸಂಯುಕ್ತಾಕ್ಷರ ಅಲ್ಲ. ಆದರೆ ಎರಡರಲ್ಲೂ ಪ ಅಕ್ಷರಕ್ಕೆ ಒಂದು ಮಾತ್ರಾಕಾಲದ ಹ್ರಸ್ವ 
ಉಚ್ಚಾರ. ಇದಕ್ಕೆ ಕಾರಣವೇನೆಂದು ಯೋಚಿಸಿದಾಗ ಒಂದು ಸ್ವಾರಸ್ಯಕರ ಅಂಶ ಬೆಳಕಿಗೆ ಬರುತ್ತದೆ. ಅದೇನೆಂದರೆ ಚಿತ್ಪಾವನೀ 
ಭಾಷೆ ಮೂರು ಮಾತ್ರಾಕಾಲದ ಶಬ್ದಗಳನ್ನು ಹೆಚ್ಚು ಇಷ್ಟ ಪಡುತ್ತದೆ. ಕಮ್ಮಿ ಮಾತ್ರೆ ಇದ್ದರೆ ಹೆಚ್ಚು ಮಾಡುತ್ತದೆ, ಹೆಚ್ಚು ಇದ್ದರೆ ಕಮಿ 
ಮಾಡುತ್ತದೆ, ಮೂರೇ ಮಾತ್ರಾಕಾಲ ಇದ್ದರೆ ಏನೂ ಬದಲಾವಣೆ ಮಾಡುವುದಿಲ್ಲ. 


[2 


ಕನ್ನಡ ಲಿಪಿ ಬಳಸಿದಾಗ ಅಕಾರ ಮತ್ತು ಆಕಾರ ಉಚ್ಚಾರದಲ್ಲಿ ಕಾಣಿಸುವ ಇಂತಹ ವ್ಯತ್ಯಾಸಗಳು ದೇವನಾಗರೀ ಲಿಪಿ ಬಳಸಿದಾಗ 
ಎ ಮತ್ತು ಒ ಅಕ್ಷರಗಳ ಸಂದರ್ಭದಲ್ಲೂ ಕಾಣಿಸಿಕೊಳ್ಳುತ್ತವೆ. ದೇವನಾಗರಿಯಲ್ಲಿ ಏ ಮತ್ತು ಓ ಅಕ್ಷರಗಳು ಇಲ್ಲದಿರುವುದು ಇದಕ್ಕೆ 


ಕಾರಣ. 


ಪ್ರಾದೇಶಿಕ ವ್ಯತ್ಯಾಸ. 


ಚಿತ್ಪಾವನಿಯಲ್ಲೂ ಪ್ರದೇಶದಿಂದ ಪ್ರದೇಶಕ್ಕೆ ಉಚ್ಚಾರದಲ್ಲಿ ವ್ಯತ್ಯಾಸ ಇರುತ್ತದೆ. ಕನ್ನಡದಲ್ಲಿ ಹೋಗುತ್ತದೆ ಎನ್ನಲು ಹೋಗುತ್ತೆ, 
ಹೋಗತ್ತೆ, ಹೋಗ್ರೆತೆ, ಹೋಗ್ರೆತಿ, ಹೋಗ್ಗದ ಇತ್ಯಾದಿ ಪ್ರಾದೇಶಿಕ ರೂಪಗಳು ಇರುವಂತೆ ಚಿತ್ಪಾವನಿಯಲ್ಲಿ ಹಲ್ಲೆ ಬದಲಿಗೆ ಹಂಟ್ಸೆ, 
ಗೆಲ್ಲೊಲ್ಸಲೊ ಬದಲಿಗೆ ಗೆಲ್ಲೊಹಲೊ ರೀತಿಯ ವ್ಯತ್ಯಾಸಗಳು ಕಾಣಿಸುತ್ತವೆ. 


ಇತರ ಭಾಷೆಗಳಂತೆ ಚಿತ್ಪಾ ವನಿಯ ವ್ಯಾಕರಣದಲ್ಲೂ ಇರುವ ಕೆಲವು ಮೂಲಭೂತ 
ಅಂಶಗಳು. 


ಕ್ರಿಯಾಪದ : ಏನು ಕಾರ್ಯ ಮಾಡಲ್ಪಡುತ್ತದೋ ಅದು. ಉದಾ : ಗೆಲ್ಲೊ, ಹೋಳ್ಟ್‌, ಉಡ್ಡಾಲಂ. 


ಕರ್ತೃ ಪದ : ಯಾರಿಂದ/ಯಾವುದರಿಂದ ಮಾಡಲ್ಪಡುತ್ತದೋ ಅದು. ಉದಾ: ರಾಮು ಗೆಲ್ಲೊ, ಸೀತಾ, ಹೋಳ್ಟ್‌, ಮಾಂಕಡ 


ಉಡ್ಡಾಲಂ. 

ಕರ್ಮ ಪದ : ಕ್ರಿಯೆಯ ಪ್ರಭಾವ ಯಾವುದರ ಮೇಲಾಗುತ್ತದೋ ಅದು. ಉದಾ: ಸೀತಾ ಚಿರ್ಕುಟಂ , ಹೋಳೆ . 
ಲಿಂಗಗಳು 3 : ಪುಲ್ಲಿಂಗ, ಸ್ಟ್ರೀಲಿಂಗ, ನಪುಂಸಕ ಲಿಂಗ. 

ವಚನಗಳು 2 : ಏಕವಚನ, ಬಹುವಚನ. 

ಕಾಲಗಳು 3 : ಭೂತಕಾಲ, ವರ್ತಮಾನಕಾಲ, ಭವಿಷ್ಯತ್ಕಾಲ. 


ಪುರುಷಗಳು 3 : ಉತ್ತಮ ಪುರುಷ (ಮೆಂ, ಆಮ್ಚಿಂ), ಮಧ್ಯಮ ಪುರುಷ (ತೂ, ತುಮ್ಚಿಂ), ಪ್ರಥಮ ಪುರುಷ (ತೋ, ತೇ, ತೀ, ತ್ಯೋ, 
ತಂ, ತೀಂ). 


ಅಕರ್ಮಕ, ಸಕರ್ಮಕ : ಕ್ರಿಯಾಪದಕ್ಕೆ ಕಸಲಂ(ಏನನ್ನು) ಎಂದು ಪ್ರಶ್ನೆ ಹಾಕಿದಾಗ ಉತ್ತರ ಸಿಕ್ಕಿದರೆ ಅದು ಸಕರ್ಮಕ ವಾಕ್ಯ. 
ಇಲ್ಲವಾದರೆ ಅಕರ್ಮಕ. 


ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ ಹಾಗೂ ಅವುಗಳ ಬಹುವಚನ ರೂಪ. 


ಕನ್ನಡದಲ್ಲಿ ಮನುಷ್ಯ ಜೀವಿ ಗಂಡು ಪುಲ್ಲಿಂಗ ಮತ್ತು ಹೆಣ್ಣು ಸ್ತ್ರೀಲಿಂಗ. ಉಳಿದ ಸಕಲ 
ನಪುಂಸಕಲಿಂಗ ಚರಾಚರ ವಸ್ತುಗಳೆಲ್ಲವೂ ನಪುಂಸಕ ಲಿಂಗ. ಇತರ ಅನೇಕ ಭಾಷೆಗಳಲ್ಲೂ ಇದೇ 
ಪದ್ಧತಿ ಇರಬಹುದು. ಹಿಂದಿಯಲ್ಲಿ ಎಲ್ಲ ಪದಗಳು ಒಂದೋ ಪುಲ್ಲಿಂಗ ಇಲ್ಲವೇ 
ಸ್ತ್ರೀಲಿಂಗ... ಆದರೆ ಸಂಸ್ಕೃತ, ಮರಾಠಿಗಳಂತೆ ಚಿತ್ಪಾವನೀ ಭಾಷೆಯಲ್ಲಿ 
ಮನುಷ್ಯರಲ್ಲದ ಇತರ ಚರಾಚರ ವಸ್ತುಗಳು ಸಹ ಪುಲ್ಲಿಂಗ, ಸ್ತ್ರೀಲಿಂಗ ಅಥವಾ 


7 


ನಪುಂಸಕ ಲಿಂಗ ಆಗಿರುತ್ತವೆ. ಇವುಗಳ ಲಿಂಗ ನಿರ್ಧಾರಕ್ಕೆ ಇದಮಿತ್ನಂ ಅನ್ನಬಹುದಾದ ನಿಯಮಗಳಿಲ್ಲದಿದ್ದು ಅನುಭವದಿಂದಲೇ 
ಇದನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ. ಹೀಗಾಗಿ ಭಾಷೆಯನ್ನು ಹೊಸದಾಗಿ ಕಲಿಯುವವರಿಗೆ ತಾವೆಲ್ಲಿ ತಪ್ಪು ಮಾಡುತ್ತೇವೋ ಎಂಬ 
ಅಳುಕುಂಟಾಗಿ ಮಾತನಾಡಲು, ಬರೆಯಲು ಹಿಂಜರಿಯುತ್ತಾರೆ. ಹಿರಿಯರು ಹೆಚ್ಚು ಹೆಚ್ಚು ಚಿತ್ಪಾವನಿಯಲ್ಲೇ ಮನೆಮಂದಿಯೊಂದಿಗೆ 
ಮಾತನಾಡುವುದನ್ನು ರೂಢಿಸಿಕೊಂಡರೆ ಈ ಸಮಸ್ಯೆಯನ್ನು ನಿವಾರಿಸಬಹುದು. 


ರೂಢಿಗತ ನಿಯಮಗಳು. 


ಸಾಧಾರಣವಾಗಿ 

1. ಉಕಾರಾಂತ, ಒಕಾರಾಂತ ಶಬ್ದಗಳು ಪುಲ್ಲಿಂಗವಾಗಿರುತ್ತವೆ. 

ಉದಾ: ಭಾತು, ಖೇಳು, ಪಾವೊಸು, ಮುಡೊ, ವರ್ಲಸೊ. 

ಉಕಾರಾಂತ ಶಬ್ದಗಳು ಬಹುವಚನದಲ್ಲಿ ಅಕಾರಾಂತವಾಗಿ ಭಾತ, ಖೇಳ, ಪಾವಸ ಎಂದೂ ಒಕಾರಾಂತ ಶಬ್ದಗಳು 


ಎಕಾರಾಂತವಾಗಿ ಮುಡೆ, ವರ್ಲಸೆ ಎಂದಾಗುತ್ತವೆ. 


2. ಅಕಾರಾಂತ, ಅನುನಾಸಿಕಯುಕ್ತ ಅಕಾರಾಂತ ಶಬ್ದಗಳು ನಪುಂಸಕ ಲಿಂಗವಾಗಿರುತ್ತವೆ. 

ಉದಾ : ಪೊಪ್ಪ ಆ, ಕಾಂಬಿಟ, ಪಾಪ್ಪಾ ಳಂ, ಕೇಳಂ, ಬೊಂಬಂ, ತೊಸ್ಸಂ. 

ಬಹುವಚನದಲ್ಲಿ ಅಕಾರಾಂತಗಳಿಗೆ ಅನುನಾಸಿಕ ಸೇರಿ ಪೊಪ್ಫಳಂ, ಕಾಂಬಿಟಂ ಎಂದಾಗುತ್ತವೆ. ಅನುನಾಸಿಕಯುಕ್ತ 
ಅಕಾರಾಂತಗಳು ಪಾಪ್ಸಾಳಿಂ, ಕೇಳಿಂ, ಬೊಂಬಿಂ ಎಂದು ಅನುನಾಸಿಕಯುಕ್ತ ಇಕಾರಾಂತ ಆಗುತ್ತವೆ. ತೊಸ್ಸಂ ತೊಶ್ಮಿಂ 
ಆಗುತ್ತದೆ. 


3. ಇಕಾರಾಂತ, ಈಕಾರಾಂತ ಮತ್ತು ಆಕಾರಾಂತ ಶಬ್ದಗಳು ಸ್ಟ್ರೀಲಿಂಗವಾಗಿರುತ್ತವೆ. 
ಉದಾ : ಬಾವಿ, ದೋರೀ, ಏಳಾ, ಇಜ್ಸಾ, ದಯಾ, ಕ್ಷಮಾ. 


ಇಕಾರಾಂತವಿದ್ದರೆ ಬಹುವಚನದಲ್ಲಿ ಈಕಾರಾಂತವಾಗಿ ಬಾವೀ, ಈಕಾರಾಂತವಿದ್ದರೆ ಯೊ ಸೇರಿ ದೋರ್ಯೊ ಹೀಗೆ ಬದಲಾಗುತ್ತವೆ. 
ಆಕಾರಾಂತ ಸ್ತ್ರೀಲಿಂಗ ಪದಗಳು ಬಹುವಚನದಲ್ಲಿ ಬದಲಾಗದೆ ಉಳಿಯುತ್ತವೆ. ಏಕಿ ಏಳಾ, ಚಾರಿ ಏಳಾ. ಟೋಂಕಿ, ಬೋಂಕಿಗಳಂಥ 
ಪದಗಳ ಬಹುವಚನದಲ್ಲಿ ಟೊಂಕೀ, ಬೊಂಕೀ ಎಂದು ದೀರ್ಥ ಮೊದಲ ಅಕ್ಷರದಿಂದ ಎರಡನೆಯದಕ್ಕೆ ಸ್ಥಳಾಂತರಗೊಳ್ಳುತ್ತದೆ. 


ಅಪವಾದಗಳು. 


ಇಕಾರಾಂತವಾದರೂ ಸ್ತ್ರೀಲಿಂಗದ ಬದಲು ಪುಲ್ಲಿಂಗವಾಗುವ ಶಬ್ದಗಳು. 

ಅನ್ಯಾಯಿ, ಉಟ್ಸಾಯಿ, ಉಪಾಯಿ, ಕಷಾಯಿ, ಘಾಯಿ, ದರ್ಜಿ, ಮೇಸ್ತ್ರಿ, ಪಂಚಕಜ್ಞಾಯಿ, ಪಾಯಿ ಇತ್ಯಾದಿ. 

ಇವು ಬಹುವಚನದಲ್ಲಿ ಬದಲಾಗದೆ ಉಳಿಯುತ್ತವೆ. 

ಲೋಣಿ, ಪಾಣಿ ಇಕಾರಾಂತವಾದರೂ ನಪುಂಸಕ ಲಿಂಗ. ಇವು ಮೂಲತಃ ಬಹುವಚನ ಪದಗಳಾಗಿದ್ದು ಅಗತ್ಯವಿದ್ದರೆ ಪಾಣಿ 


ಪಾಣ್ಯಂ ಎಂದಾಗಬಹುದು. ಉದಾ: ಭಾಣಾಂತ್ಲ್ಯ ೦ ಶಳನಿ ಖರ ಪಾಣ್ಯಂ ಛೃತಿ. 


ಆಕಾರಾಂತವಾದರೂ ಸ್ತ್ರೀಲಿಂಗವಾಗದೆ ಪುಲ್ಲಿಂಗವೆನಿಸುವ ಶಬ್ದಗಳು. 
ದಾತಾ, ಭಾವಾ, ದಾದ್ದಾ, ಕಾಕ್ಕಾ, ಮಾಮ್ಮಾ, ಆಣ್ಣಾ, ಕರ್ತಾ - ಇವು ಕೂಡ ಬಹುವಚನದಲ್ಲಿ ಬದಲಾಗುವುದಿಲ್ಲ. 


ಅಕಾರಾಂತವಾದರೂ ನಪುಂಸಕ ಲಿಂಗದ ಬದಲು ಸ್ತ್ರೀಲಿಂಗ ಎನಿಸುವ ಶಬ್ದಗಳು. 

ಭಾಸ, ಕಾಸ, ಧಾರ, ಪೇಜ್ಸ, ಮೇಜ್ಸ, ಭೂಖ, ವಾಟ, ವೇಳ, ನೀದ, ಬೇಶಿಕ, ಹಾಶಿಕ, ಮೂಲಿಕ, ರಿವಾಜ್ಸ, ಲಾತ, ವಂತಿಕ, ಸಾಲ, 
ಕತರ, ಊವ, ಲೀಖ, ಛ್ಸೇಪ, ವಾರ (ವ್ಯಾಲೆಲ್ಯಾ ಗಾಯಿ ಮೆಶ್ಶಿಂಚಿ) ಇತ್ಯಾದಿ. 

ಇವು ಬಹುವಚನದಲ್ಲಿ ಭಾಸ - ಭಾಸ್ಸೂ, ಕಾಸ - ಕಾಸ್ಕೊ, ಧಾರ - ಧಾರೊ, ಪೇಜ್ಸ - ಪೆಜ್ಜೊ, ಮೇಜ್ಸ - ಮೇಜ್ಸೊ, ಭೂಖ - 
ಭುಕ್ಕೊ, ವಾಟ -ವಾಟ್ಟೊ, ವೇಳ - ವೇಳೊ, ನೀದ - ನಿದ್ದೊ, ಬೇಶಿಕ - ಬೇಶಿಕೊ, ಹಾಶಿಕ - ಹಾಶಿಕೊ, ಮೂಲಿಕ - ಮೂಲಿಕೊ, 
ರಿವಾಜ್ಕ- ರಿವಾಜ್ಸೊ, ಲಾತ - ಲಾತ್ತೊ, ವಂತಿಕ - ವಂತಿಕೊ, ಸಾಲ - ಸಾಲೊ, ಕ5ರ - ಕರೊ, ಊವ - ಊವೊ, ಲೀಖ - 
ಲಿಕ್ಟೊ, ಛ್ಸೇಪ - ಛ್ಲೆಪ್ಪೊ ಹೀಗೆ ಒಕಾರಾಂತವಾಗಿ ವಿವಿಧ ರೂಪಗಳನ್ನು ಹೊಂದುತ್ತವೆ. 


ಇತರ ಭಾಷೆಗಳಿಂದ ಎರವಲು ಪಡೆದ ಕೆಲವು ಪದಗಳು ವಿವಿಧ ಲಿಂಗ ರೂಪದಲ್ಲಿ ಪ್ರಯೋಗವಾಗುವುದೂ ಇದೆ. 
ಚಾ - ಸ್ತ್ರೀಲಿಂಗ, ನಪುಂಸಕ ಲಿಂಗ. 


ರೇಡಿಯೊ, ಬಲ್ಬ್‌ , ಟಾರ್ಚ್‌, ಲೈಟ್‌ - ಪುಲ್ಲಿಂಗ, ನಪುಂಸಕ ಲಿಂಗ. 


ಪದದ ಲಿಂಗ ತಪ್ಪಾದರೆ ವಾಕ್ಯದಲ್ಲಿರುವ ವಿಶೇಷಣ, ವಿಭಕ್ತಿ ಪ್ರತ್ಯಯ, ಕ್ರಿಯಾಪದ ಎಲ್ಲವೂ ತಪ್ಪಾಗುತ್ತವೆ. 

ಉದಾ: 

ಕೇಳಂ ಎಂಬ ನಪುಂಸಕ ಲಿಂಗ.ಪದದ ಒಂದು ವಾಕ್ಯ ನೋಡೋಣ. 

ರಾಮಾನ ಕೃಷ್ಣಾಲಾ ಹಳ್ಲಿವಂ ದೀಂಘ ಗೋಡ ಕೇಳಂ ದಿದ್ದಂನ. 

ಕೇಳಂ ಎಂದರೆ ಪುಲ್ಲಿಂಗ ಎಂದು ಗ್ರಹಿಸಿ ರಚಿಸುವ ವಾಕ್ಯ ಹೇಗಿರುತ್ತದೆ ನೋಡೋಣ, 

ರಾಮಾನ ಕೃಷ್ಣಾಲಾ ಹಳ್ಲಿವೊ ದೀಂಘು ಗೋಡು ಕೇಳಂ ದಿಧ್ಲೋನು! ಇಲ್ಲಿ ಇಡೀ ವಾಕ್ಯವೇ ಅಯೋಮಯ ಆಯಿತು. 


ಚಿತ್ಪಾವನಿಯಲ್ಲಿ ವಿಭಕ್ತಿ ಪ್ರತ್ಯಯಗಳು 


ಚಿತ್ಪಾವನಿಯಲ್ಲೂ ಪ್ರಥಮಾ, ದ್ವಿತೀಯಾ, ತೃತೀಯಾ, ಚತುರ್ಥೀ, ಪಂಚಮೀ, ಷಷ್ಠೀ, ಸಪ್ತಮೀ ಮತ್ತು ಸಂಬೋಧನಾ ವಿಭಕ್ತೆಗಳಿವೆ. 


ಚಿತ್ಪಾವನೀ ವಿಭಕ್ತಿ ಪ್ರತ್ಯಯ 


ಪ್ರಥಮಾ ನ, ಯಿಂ ಕರ್ತೃ (ಭೂತಕಾಲ ಸಕರ್ಮಕ ಮಾತ್ರ) |ರಾಮಾನ, ಚ್ಸೇಡೆಯಿಂ 
ತೃತೀಯಾ (ನ,ಯಿಂ ಕಿಣ್ಣಾನ ಕ್ರಿಯಾ ಹಲ್ಸೆ ತಂ ಕೋಯ್ಯಾನ, ಹಾತ್ಮಿಯಿಂ 


1.ಪ್ರಥಮಾ ವಿಭಕ್ತಿ: ಕರ್ತೃರ್ಥ. ಸಕರ್ಮಕ ಭೂತಕಾಲ ವಾಕ್ಯಗಳಲ್ಲಿ ಏಕವಚನಕ್ಕೆ ನ, ಬಹುವಚನಕ್ಕೆ ಯಿಂ ಪ್ರತ್ಯಯ. 
ವರ್ತಮಾನ, ಭವಿಷ್ಯತ್‌ ಕಾಲದ ವಾಕ್ಯಗಳಲ್ಲಿ ಕರ್ತೃ ಪದಕ್ಕೆ ಪ್ರತ್ಯಯ ಸೇರಿಕೊಳ್ಳುವುದಿಲ್ಲ. 

ಉದಾ: ರಾಮು (ತೋ) ಲ್ಯಹಂಛ್ಸೆ. ಸೀತಾ ( ತೀ) ವಾಚ್ಚೀರ. ಮೆಂ ಚ್ಸಾಲ್ಗಛ್ಸಂ, ತೂ ಶಾಕ ಛಿಂದಲ್ಲ ಶಿ. 

ಭೂತ ಕಾಲದ ಪ್ರಥಮ ಪುರುಷ ಸಕರ್ಮಕ ವಾಕ್ಯದಲ್ಲಿ ಏಕವಚನ ಕರ್ತೃ ಪದಕ್ಕೆ ನ, ಬಹುವಚನ ಪದಕ್ಕೆ ಯಿಂ ಪ್ರತ್ಯಯ 
ಸೇರಿಕೊಳ್ಳುತ್ತದೆ. 

ಉದಾ: ರಾಮಾನ(ತೇಳಿನ) ಕಾಮ ಕೆಲ್ಲಂನ. ನ ಪ್ರತ್ಯಯ ರಾಮು(ತೋ) ಎಂಬ ಏಕವಚನ ಕರ್ತೃ ಪದದ ಜೊತೆಗೆ ಕರವೆಚ್ಛಂ 
ಎಂಬ ಕ್ರಿಯಾಪದದಲ್ಲಿ ಕೆಲ್ಲನ ರೂಪದಲ್ಲಿ ಬಂತು. 

ಸೀತಾನ (ತ್ಯಾಳಿನ) ಪೋಳ್ಯೊ ವಾಢ್ಯೆಲ್ಯೋನು. ಇಲ್ಲಿ ನ ಪ್ರತ್ಯಯ ಕರ್ತೃಪದ ಸೀತಾ ಜೊತೆಗೆ (ಅಥವಾ ತ್ಯಾ ಜೊತೆಗೆ) ಹಾಗೂ 
ನು ಪ್ರತ್ಯಯ ವಾಡ್ದವೆತ್ಸಂ ಎಂಬ ಕ್ರಿಯಾಪದದ ಜೊತೆಗೆ ವಾಢ್ಯೆಲ್ಯೋನು ರೂಪದಲ್ಲಿ ಬಂತು. 


10 


ಚ್ಸೇಡೆಯಿಂ (ತೇಯಿಂ) ಕಾಮ ಕೆಲ್ಲಿಂ. ಯಿಂ ಪ್ರತ್ಯಯ ಚ್ಸೇಡೆ (ತೇ) ಎಂಬ ಬಹುವಚನ ಕರ್ತೃ ಪದದ ಜೊತೆಗೆ ಬಂತು. ಕರವೆಚ್ಚಂ 
ಎಂಬ ಕ್ರಿಯಾಪದದಲ್ಲೂ ಕೆಲ್ಲಿಂ ರೂಪದಲ್ಲಿ ಬಂತು. 

ಭೂತಕಾಲದ ಅಕರ್ಮಕ ವಾಕ್ಯದಲ್ಲಿ ಪ್ರತ್ಯಯ ಇಲ್ಲ. 

ಉದಾ: ರಾಮು ಗೆಲ್ಲೊ. ಸೀತಾ ರಡ್ಡಿ. 

ಪ್ರಥಮಾ ವಿಭಕ್ತಿಯಲ್ಲಿ ಇನ್ನಷ್ಟು ಸೂಕ್ಷ್ಮಗಳಿವೆ. 

ನ ಪ್ರತ್ಯಯ ಇಲ್ಲದ ಸಂದರ್ಭದಲ್ಲಿ ಎಲ್ಲ ಅಕಾರಾಂತ ಪುಲ್ಲಿಂಗ ಹೆಸರುಗಳು ಉಕಾರಾಂತ ಆಗುತ್ತವೆ. 

ಉದಾ: ರಾಮ : ರಾಮು, ರಮೇಶ : ರಮೇಶು ಇತ್ಯಾದಿ. 

ಆದರೆ ಹೆಸರು ಚಿತ್ಪಾವನೇತರರದ್ದು ಆಗಿದ್ದರೆ ಉಕಾರದ ಬದಲಿಗೆ ಓಕಾರಾಂತ ಆಗುತ್ತದೆ. 

ಉದಾ: ರಾಮೋ, ರಮೇಶೋ ಇತ್ಯಾದಿ. 

ಹೆಸರಿನಲ್ಲಿ ಎರಡಕ್ಕಿಂತ ಹೆಚ್ಚು ಅಕ್ಷರಗಳಿದ್ದು ಕೊನೆಯ ಅಕ್ಷರಕ್ಕಿಂತ ಹಿಂದಿನದು ಅಕಾರ ಅಕ್ಷರ ಆಗಿದ್ದರೆ ಅದು ಓಕಾರ 
ಆಗುತ್ತದೆ. 

ಉದಾ: ಕೇಶವ : ಕೇಶೋವು, ಪ್ರಭಾಕರ : ಪ್ರಭಾಕೋರು, ಪುರುಷೋತ್ತಮ : ಪುರುಷೋತ್ತೋಮು ಇತ್ಯಾದಿ. 

ನ ಪ್ರತ್ಯಯ ಬರುವ ಸಂದರ್ಭದಲ್ಲಿ ಅಕಾರಾಂತ ಇದ್ದದ್ದು ಆಕಾರಾಂತ ಆಗುತ್ತದೆ. 

ಉದಾ: ಗೋವಿಂದ - ಗೋವಿಂದಾನ, ನಾರಾಯಣ : ನಾರಾಯಣಾನ ಇತ್ಯಾದಿ. 

ಚಿತ್ಬ್ಪಾವನೇತರರಿಗೆ ಓಕಾರಾಂತ ಇದ್ದದ್ದು ಏಕಾರಾಂತ ಆಗುತ್ತದೆ. 

ಉದಾ : ಗೋವಿಂದೋ - ಗೋವಿಂದೇನ, ರಮೇಶೋ - ರಮೇಶೇನ. 


2. ದ್ವಿತೀಯಾ ವಿಭಕ್ತಿ: ಕರ್ಮಾರ್ಥ. ಏಕವಚನ : ಲಾ, ಬಹುವಚನ : ಧಾ ಪ್ರತ್ಯಯ. 

ಉದಾ: ಸೀತಾ ಬಾಳಾಲಾ ಆಂದುಳ್ಳೆ. ಬಾಳ ಎಂಬ ಏಕವಚನ ಕರ್ಮ ಪದಕ್ಕೆ ಲಾ ಪ್ರತ್ಯಯ ಸೇರಿಕೊಂಡಿತು. 
ರಾಮು ಬೋಡ್ಯೆಂಧಾ ಗಾಳಾಯ್ಗೆ. ಬೋಡ್ಯೆ ಎಂಬ ಬಹುವಚನ ಕರ್ಮ ಪದಕ್ಕೆ ಧಾ ಪ್ರತ್ಯಯ ಬಂತು. 

ಆದರೆ ಪ್ರತ್ಯಯ ಇಲ್ಲದ ದ್ವಿತೀಯಾ ವಿಭಕ್ತಿ ಪ್ರಯೋಗಗಳೂ ಇವೆ. 

ಉದಾ: ರಾಮಾನ ಆಂಬೊ ಖಾವ್ದಿ ಪೊಪ್ಫಳಂ ಕೋಳ್ಳಿಂನ. ಇಲ್ಲಿ ಆಂಬೊ / ಪೊಪ್ಪಳಂ ಕರ್ಮ ಪದಗಳಾದರೂ ಆಂಬೆಲಾ / 
ಪೊಪ್ಪಳಾಂಧಾ ಎಂದು ಲಾ /ಧಾ ಪ್ರತ್ಯಯ ಸೇರಿಕೊಳ್ಳಲಿಲ್ಲ. 

ಇಲ್ಲಿ ಇನ್ನೊಂದು ಸೂಕ್ಷ್ಮ ಇದೆ. ಕೆಲವು ಸಂದರ್ಭಗಳಲ್ಲಿ ನಿರ್ದಿಷ್ಟತೆ ಇದ್ದರೆ ಲಾ ಪ್ರತ್ಯಯ ಇರುತ್ತದೆ. ಇಲ್ಲದಿದ್ದರೆ ಇಲ್ಲ. 
ಗೋಶಾಳಾಂಠಿಂ ಗಾಯಿ(ಯಾವುದಾದರೂ) ಹಾಡ್ಳಿನ. 

ದೊಡ್ಯಾಂಠಿಂ ಗಾಯಿಲಾ(ನಿರ್ದಿಷ್ಟ - ಅವನದ್ದೇ) ಹಾಡ್ಳಿನ. 

ಬೋಡ್ಯೇಲಾ ರತ್ನಾಗಿರ್ಯಾಂಠಿಂ ತ್ಸೇಡಿ ಹಾಡ್ಳಿನ. 

ಆಜ್ಞೋಳಾ ಗೆಲ್ದೆಲ್ಯಾ ತ್ಸೇಡಿಲಾ ಹಾಡ್ಳಿನ. 


3. ತೃತೀಯಾ ವಿಭಕ್ತಿ: ಕರಣಾರ್ಥ/ಸಾಧನಾರ್ಥ. ಯಾವುದರಿಂದ ಕ್ರಿಯೆ ಮಾಡಲ್ಪಡುತ್ತದೋ ಆ ಪದಕ್ಕೆ ಏಕವಚನ : ನ. 
ಬಹುವಚನ : ಯಿಂ ಪ್ರತ್ಯಯ. 


11 


ಉದಾ: ರಾಮು ಕೋಯ್ಯಾನ ಖಾಂಡಿಛ್ಸೆ. ಇಲ್ಲಿ ಕೋಯ್ದಿ ಎಂಬ ಸಾಧನಾರ್ಥ ಏಕವಚನ ಶಬ್ದಕ್ಕೆ ನ ಪ್ರತ್ಯಯ ಬಂತು. 
ಸೀತಾ(ತೀ) ಹಾತ್ಲಿಯಿಂ ಕಾಮ ಕರ್ಛ್ಗೆ,. ಹಾಥ ಎಂಬ ಬಹುವಚನ ಶಬ್ದಕ್ಕೆ ಯಿಂ ಪ್ರತ್ಯಯ ಬಂತು. 


4. ಚತುರ್ಥೀ ವಿಭಕ್ತಿ: ಸಂಪ್ರದಾನ - ಫಲಾನುಭವಿ, ಕ್ರಿಯೆಯ ಪರಿಣಾಮ ಅನುಭವಿಸುವ ವ್ಯಕ್ತಿ /ಗಮ್ಯ ಸ್ಥಾನ. 

ಏಕವಚನ : ಲಾ, ಬಹುವಚನ : ಧಾ ಪ್ರತ್ಯಯ. 

ಸೀತಾನ(ತ್ಯಾಳಿನ) ಬಾಳಾಲಾ ಖೇಳಣ ದಿದ್ದಂನ. ಬಾಳ ಎಂಬ ಫಲಾನುಭವಿ ಏಕವಚನ ಪದಕ್ಕೆ ಲಾ ಪ್ರತ್ಯಯ ಬಂತು. 
ರಾಮಾನ(ತೇಳಿನ) ಧಾಕ್ಕುಟೆಂಧಾ ಮಿಠಾಯಿ ವಾಂಟ್ಯೆಲಿನ. ಧಾಕ್ಕುಟಿಂ ಎಂಬ ಫಲಾನುಭವಿ ಬಹುವಚನ ಪದಕ್ಕೆ ಧಾ ಪ್ರತ್ಯಯ 
ಬಂತು. 

ಕೃಷ್ಣು(ತೋ) ಪೆಂಠಾಲಾ ಗೆಲ್ಲೊ. ಪೇಂಠ ಎಂಬ ಏಕವಚನ ಗಮ್ಯ ಪದಕ್ಕೆ ಲಾ ಪ್ರತ್ಯಯ ಬಂತು. 

ಗೋವಿಂದು(ತೋ) ತೀರ್ಥಕ್ಷೇತ್ರಾಂಧಾ ಗೆಲ್ಲೊ. ತೀರ್ಥಕ್ಷೇತ್ರಂ ಎಂಬ ಬಹುವಚನ ಗಮ್ಯ ಪದಕ್ಕೆ ಧಾ ಪ್ರತ್ಯಯ ಬಂತು. 


ಅಕರ್ಮಕ ಏಕವಚನ ವಾಕ್ಯಗಳಲ್ಲಿ ಲಾ ರಹಿತ ಆ ಪ್ರತ್ಯಯ ಪ್ರಯೋಗವೂ ಇದೆ. 
ಉದಾ: ಕಾರ್ಕಳಾ ಗೆಲ್ಲೊ / ಕಾರ್ಕಳಾಲಾ ಗೆಲ್ಲೊ - ಈ ಎರಡು ರೂಪಗಳೂ ಸ್ವೀಕಾರಾರ್ಹ. 


5, ಪಂಚಮೀ ವಿಭಕ್ತಿ: ಅಪಾದಾನ, ಕಾರಣಕರ್ತಾ, ಪ್ರೇರಣಾ. ಮೂಲ ತಿಳಿಸುವ ಶಬ್ದಕ್ಕೆ ಠಂ / ವೆಲ್ಯಂ(ವರ್ಶಿಂ) ಪ್ರತ್ಯಯ. 
ಕಾಮ್ಮಾಚಿಂ(ತೀಂ) ವಾಡ್ಯಾಂಠಿಂ ಆಯ್ಲಿಂ. ವಾಡಿ ಎಂಬ ಶಬ್ದಕ್ಕೆ ಠಂ ಪ್ರತ್ಯಯ ಬಂತು. 
ವಠಾರ್‌ಕಾರಾಂವೆಲ್ಯಂ(ವರ್ಶಿಂ) ಕಾಮ ಸೊಹೋಪಾಯಾ ಜ್ಸಾಲಂ. ವಠಾರ್‌ಕಾರ ಎಂಬ ಕಾರಣಕರ್ತ ಶಬ್ದಕ್ಕೆ ವೆಲ್ಯಂ(ವರ್ಶಿಂ) 


ಪ್ರತ್ಯಯ ಬಂತು. 


6. ಷಷ್ಠೀ ವಿಭಕ್ತಿ: ಸಂಬಂಧ ಸೂಚಕ. ಚ್ಸೊ, ಚೈೆ, ಚಿ, ಚ್ಯೊ, ಚ್ಯಾ, ಚ್ಛಂ, ಚಿಂ ಪ್ರತ್ಯಯ. 


ರಾಮಾಚ್ಸೊ ಬೋಡ್ಯೊ, ಮಾಡ್ದಾಚ್ಸೆ ಕೊತ್ತಾಳ್ಗೆ, ಕೃಷ್ಣಾಚಿ ವಾಡಿ, ಗೋವಿಂದಾಚ್ಯೊ ತ್ಸೇಡಿ, ಗೋಪಾಳಾಚ್ಯಾ ವಾಡ್ಯಾಂತು, 
ರಮೇಶಾಚ್ಛಂ ಪುಸ್ತಕ, ಮಾಜ್ಸೆರಾಚಿಂ ಪೋರಂ. 


ಷಷ್ಠೀ ವಿಭಕ್ತಿ ಪ್ರಯೋಗಲ್ಲಿ ಅನೇಕರು ತಪ್ಪು ಮಾಡುತ್ತಾರೆ. 
ಲಿಂಗ, ವಚನ, ಪುರುಷಾನುಸಾರ ಷಷ್ಠೀ ವಿಭಕ್ತಿಯ ರೂಪಗಳು ಹೇಗಿರಬೇಕು ಎಂಬುದನ್ನು ತಖ್ತೆ 1ರಲ್ಲಿ ನೋಡಬಹುದು. ಪುಲ್ಲಿಂಗ, 
ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಿಗೆ ಕ್ರಮವಾಗಿ ಡೊಗ್ಲೋರು, ವಾಡಿ, ಆಂಗಣಂ ಪದಗಳನ್ನು ಉದಾಹರಣೆಯಾಗಿ ಬಳಸಲಾಗಿದೆ. 


12 


ವ 


ತುಮ್ಚೆ ತೇಚ್ಛೆ/ತ್ಯಾಚ್ಛೆ  |ತೆಂಚ್ಛೆ/ತ್ಯಾಂಚ್ಛೆ 
ಡೊಗ್ಗರಾವರಿ |ಡೊಗ್ಗರಾವರಿ  |ಡೊಗ್ಗರಾವರಿ 


ತೇಚ್ಯಾ/ತ್ಯಾಚ್ಯಾ ತೆಂಚ್ಯಾ/ತ್ಯಾಂಚ್ಯಾ 


ವಾಡ್ಯಾಂತು ವಾಡ್ಯಾಂತು 


ತೇಚ್ಯಾ/ತ್ಯಾಚ್ಯಾ ತೆಂಚ್ಯಾ/ತ್ಯಾಂಚ್ಯಾ 


ವಾಡ್ಜಾಂತ ೦ ವಾಡ್ಜಾಂತ ೦ 
ರೆ“ ರೆ" 


ತೇಚ್ಛೆ/ತ್ಯಾಚ್ಛೆ 


ಆಂಗಣೆಂತು 


7. ಸಪ್ತಮೀ ವಿಭಕ್ತಿ: ಅಧಿಕರಣ, ಛ್ಸವೆಚ್ಛಂ ಸ್ಥಾನ. ತು, ತ್ಯ 0೦ ಪ್ರತ್ಯಯ. 
ಪಾಣ್ಯಾಂತು ಮಾಂಛ್ಸೆ ಛೃತ್ರಿ, ರಾನ್ನಾತ್ಸ್ಯಂ ವಾಘ ಭೋವಲ್ಸ ತಿ. 


8. ಸಂಬೋಧನ ವಿಭಕ್ತಿ: ಏ, ಅರೇ. ಅಗೋ. 

ಏ ಕೃಷ್ಣಾ, ಹೆಗ್ಡಾ ಯೇ. ಅರೇ ಬೋಡ್ಯಾ, ಅಸಂ ಕರುಂ ನಾಕಾಂ. ಅಗೋ ಚ್ಛೇಡಿ, ಲೊಕ್ಕರಿ ಸೂಕ್ಕಿಂ ಕರಿ. 

ಏ, ಅರೇ, ಅಗೋ ವಿನಃ ಹೆಸರು ಹೇಳಿ ಸಂಬೋಧಿಸುವಾಗ ಅಕಾರಾಂತ ಪುಲ್ಲಿಂಗ ಹೆಸರು ಆಕಾರಾಂತ ಆಗುತ್ತದೆ. 
ಉದಾ: ಪದ್ಮನಾಭಾ, ಗೋವಿಂದಾ ಇತ್ಯಾದಿ. 

ಬಹುತೇಕ ಸ್ತ್ರೀಲಿಂಗ ಹೆಸರುಗಳು ಆಕಾರಾಂತವಾಗಿಯೇ ಇರುವುದರಿಂದ ಅವು ಹಾಗೆಯೇ ಉಳಿಯುತ್ತವೆ. 
ಕೆಲವೊಮ್ಮೆ ಸಂಬೋಧಿತ ಹೆಸರುಗಳಿಗೆ ಏ ವಿಶ್ವಾ, ಲಕ್ಷಿಮ್ಯೇ ರೀತಿಯ ಪ್ರತ್ಯಯಗಳು ಸೇರಿಕೊಳ್ಳುವುದುಂಟು. 


13 


ಆಯ್ಕೈಲಂಶಿಕಾ, ಹೈಕಾ ಹೋ, ಎಠಾ ಆಯ್ಕವೆತ್ಸಂಕಾ (ಗಂಡನಿಗೆ!) ಇತ್ಯಾದಿ ಸಂಬೋಧನಾ ವಿಭಕ್ತಿ ಪ್ರತ್ಯಯಗಳೂ ಇವೆ. 
ಅಕರ್ಮಕ, ಸಕರ್ಮಕ ಮತ್ತು ನ, ಯಿಂ ಪ್ರತ್ಯಯಗಳು 


ಕ್ರಿಯಾಪದಕ್ಕೆ ಕಸಲಂ(ಏನನ್ನು) ಎಂದು ಪ್ರಶ್ನೆ ಹಾಕಿದಾಗ ಉತ್ತರ ಸಿಕ್ಕಿದರೆ ಅದು ಸಕರ್ಮಕ ವಾಕ್ಯ. ಇಲ್ಲವಾದರೆ ಅಕರ್ಮಕ. 
ಹಿಂದಿಯ ನೆ ಮತ್ತು ಮರಾಠಿಯ ನಿ ಪ್ರತ್ಯಯದಂತೆ ಚಿತ್ಪಾವನಿಯಲ್ಲಿ ನ ಪ್ರತ್ಯಯದ ಬಳಕೆ ಇದೆ. ಹಿಂದಿಯಲ್ಲಿ ಉತ್ತಮ, ಮಧ್ಯಮ 
ಮತ್ತು ಪ್ರಥಮ ಮೂರೂ ಪುರುಷಗಳಲ್ಲಿ ನೆ ಪ್ರತ್ಯಯ ಬಳಕೆಯಾಗುತ್ತದೆ. ಆದರೆ ಮರಾಠಿ ಮತ್ತು ಚಿತ್ಪಾವನಿಯಲ್ಲಿ ಉತ್ತಮ ಮತ್ತು 
ಮಧ್ಯಮ ಪುರುಷ ಸಂದರ್ಭದಲ್ಲಿ ನ ಪ್ರತ್ಯಯದ ಬಳಕೆ ಇಲ್ಲ. ಮೂರೂ ಲಿಂಗಗಳ ಪ್ರಥಮ ಪುರುಷ ಏಕವಚನ (ತೋ, ತೀ, ತಂ), 
ಭೂತಕಾಲದ ಸಕರ್ಮಕ ವಾಕ್ಯಗಳಲ್ಲಿ ಮಾತ್ರ ಕರ್ತೃ ಮತ್ತು ಕ್ರಿಯಾಪದಗಳ ಕೊನೆಗೆ ಇದು ಸೇರಿಕೊಳ್ಳುತ್ತದೆ. ಪ್ರಥಮ ಪುರುಷ 
ಬಹುವಚನ (ತೇ, ತ್ಯೋ, ತೀಂ) ವಾಕ್ಯಗಳಲ್ಲಿ ನ ಇದ್ದದ್ದು ಯಿಂ ಆಗುತ್ತದೆ. 


ಅಕರ್ಮಕ ವಾಕ್ಯಗಳು. ಉದಾ: ರಾಮು ಗೆಲ್ಲೊ. 

ಇಲ್ಲಿ ಗೆಲ್ಲೊ ಎಂಬ ಕ್ರಿಯಾಪದಕ್ಕೆ ಕಸಲಂ ಗೆಲ್ಲೊ ಎಂದು ಪ್ರಶ್ನೆ ಹಾಕಿದರೆ ಉತ್ತರ ಸಿಗದು. ಹೀಗಾಗಿ ಇದು ಸಕರ್ಮಕ ಅಲ್ಲ, 
ಅಕರ್ಮಕ. 

ಅಕರ್ಮಕ ವಾಕ್ಯಗಳಲ್ಲಿ ಯಾವಾಗಲೂ ಕರ್ತೃಪದಕ್ಕೆ ಅನುಸಾರವಾಗಿ ಕ್ರಿಯಾಪದ ಬದಲಾಗುತ್ತದೆ. 

ರಾಮು ಗೆಲ್ಲೊ. ಸೀತಾ ಗೆಲ್ಲಿ. ಮಾಂಕಡ ಗೆಲ್ಲಂ. 


ವಿವಿಧ ಲಿಂಗ, ಪುರುಷ , ಕಾಲ ಮತ್ತು ವಚನಗಳಲ್ಲಿ ಅಕರ್ಮಕ ವಾಕ್ಯಗಳನ್ನು ತಖ್ತೆ 2ರಲ್ಲಿ ನೋಡಬಹುದು. 


14 


ಅಕರ್ಮಕ ಕಾಲ ಲಿಂಗ ವಚನ ಉದಾಹರಣೆ 


ಉತ್ತಮ ಪುರುಷ | ಮಧ್ಯಮ ಪುರುಷ ಪ್ರಥಮ ಪುರುಷ 
[ಏಕ ವಚನ ಬಹು ವಚನ ಏಕ ವಚನ ಬಹು ವಚನ ಏಕ ವಚನ... [ಬಹು ವಚನ 
ಭೂತ [ಮೆಂ ಆಮ್ಚಿ ತೂ ತುಮ್ಚಿ ತೋ 


ಗೆಲ್ಲೊಂ/ಜ್ಞಾಲ್ಗಲೊಂ|ಗೆಲ್ಲೊಂ/ಜ್ಞಾಲ್ಸಲೊಂ |ಗೆಲ್ಲೊಶಿ/ಜ್ಞಾಲ್ಸಲೊಶಿ /ಗೆಲ್ಲಿಂಥ/ಜ್ಸಾಲ್ಸಲಿಂಥ (ಗೆಲ್ಲೊ/ಜ್ಸಾಲ್ಸಲೊತೇ ಗೆಲ್ಲೆ/ಜ್ಸಾಲ್ಸಲೆ 


ಮೆಂ ಜ್ಸಾಂತು ಛ್ಸಂ |ಆಮ್ದಿ ಜ್ಸಾಂತ ಛ್ಸೊಂ |ತೂ ಜ್ಸಾಂತು ಛ್ಸಶಿ 


೪ uw] 9 

SE 18 
ಲ 
ಬ. 


ಸ 
ಕ 

# 
ಆ 


ಗೆಲ್ಯೊಂ/ಜ್ಸಾಲ್ಸಲ್ಯೊಂ।ಗೆಲ್ಲಿಶಿ/ಜ್ಸಾಲ್ಸಲಿಶಿ. |ಗೆಲ್ಯೊಥ/ಜ್ಸಾಲ್ಸಲ್ಯೊಥ 


ನ 
ಜಿ ಇ 
| 
Ww 


ಜು 
ಕ 

ಆ! 
ಆ 


ಪ 


ಗೆಲ್ಲಂ/ಜ್ಸಾಛ್ಸಲಂ |ಗೆಲ್ಲಿಂ/ಜ್ಞಾಲ್ಸಲಿಂ 
ತೀಂ ಜ್ಸಾಂತಂ 
ತಂಜ್ಸಾಂತ ಲ್ಲೆ |ಛ್ಸತಿ 
) ತೀಂ ಜ್ಸಾಲ್ಸತಿ 


ಸಕರ್ಮಕ ವಾಕ್ಯಗಳು. 


ಈಗ ರಾಮಾನ ಖಾಧ್ದನ ಎಂಬ ವಾಕ್ಯ ನೋಡೋಣ. 
ಇಲ್ಲಿ ಕಸಲಂ ಖಾಧ್ದನ ಎಂಬ ಪ್ರಶ್ನೆಗೆ ಅರ್ಥಪೂರ್ಣ ಉತ್ತರ ಸಿಗಬಹುದು. ಹೀಗಾಗಿ ಇದು ಸಕರ್ಮಕ. 


| 
ದ್ರ 


| ಛಿ 
NW: 
q 


15 


ಸಕರ್ಮಕ ಆದ್ದರಿಂದ ರಾಮು ಎಂಬ ಕರ್ತೃಪದ ನ ಪ್ರತ್ಯಯ ಸೇರಿಸಿಕೊಂಡು ರಾಮಾನ ಎಂದು ಬದಲಾಯಿತು, ಕ್ರಿಯಾಪದಕ್ಕೂ 
ನ ಸೇರಿಕೊಂಡು ಖಾಧ್ದನ ಆಯಿತು. 

ಕರ್ಮಪದವನ್ನೂ ಸೇರಿಸಿ ಇದೇ ವಾಕ್ಯವನ್ನು ವಿಸ್ತರಿಸಿದಾಗ ಕರ್ಮಪದದ ಲಿಂಗಕ್ಕೆ ಅನುಸಾರವಾಗಿ ಕ್ರಿಯಾಪದದಲ್ಲಿ 

ಹೇಗೆ ಬದಲಾವಣೆ ಆಗುತ್ತದೆ ಎಂದು ನೋಡೋಣ. 

ರಾಮಾನ ಕೇಳಂ(ನಪುಂಸಕ ಲಿಂಗ) ಖಾದ್ದನ. 

ರಾಮಾನ ಖೀರಿ(ಸ್ರ್ರೀ ಲಿಂಗ) ಖಾಧ್ದಿನ. 

ರಾಮಾನ ಪಾಪ್ಟೊಡು(ಪುಲ್ಲಿಂಗ) ಖಾಧ್ದೊನು. 

ಇಲ್ಲಿ ಕ್ರಿಯಾಪದಕ್ಕೆ ಸೇರಿದ ನ ಪ್ರತ್ಯಯ ನು ಎಂದು ಬದಲಾದುದನ್ನು ಗಮನಿಸಬಹುದು. 


ಈಗ ಕರ್ತೃಪದವನ್ನು ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಕ್ಕೆ ಬದಲಾಯಿಸಿದರೆ ಏನಾಗುತ್ತದೆ ಎಂದು ನೋಡೋಣ. 
ಸೀತಾನ ಕೇಳಂ(ನಪುಂಸಕ ಲಿಂಗ) ಖಾಧ್ಗನ. 

ಸೀತಾನ ಖೀರಿ(ಸ್ರೀ ಲಿಂಗ) ಖಾಧ್ದಿನ. 

ಸೀತಾನ ಪಾಪ್ಟೊಡು(ಪುಲ್ಲಿಂಗ) ಖಾಧ್ಗೊನು. 

ಮಾಂಕಡಾನ ಕೇಳಂ(ನಪುಂಸಕ ಲಿಂಗ) ಖಾಧ್ದನ. 

ಮಾಂಕಡಾನ ಖೀರಿ(ಸ್ಟ್ರೀ ಲಿಂಗ) ಖಾದ್ಗಿನ. 

ಮಾಂಕಡಾನ ಪಾಪ್ಲೊಡು(ಪುಲ್ಲಿಂಗ) ಖಾಧ್ಗೊನು. 


ಸಕರ್ಮಕ ವಾಕ್ಯಗಳಲ್ಲಿ ಕರ್ತೃಪದದ ಲಿಂಗ ಯಾವುದೇ ಆಗಿದ್ದರೂ ಕ್ರಿಯಾಪದದ ರೂಪ ಕರ್ಮಪದದ ಅನುಸಾರವಾಗಿಯೇ 
ಇರುವುದು ಈ ಉದಾಹರಣೆಗಳಿಂದ ತಿಳಿಯುತ್ತದೆ. 


ಕರ್ತೃಪದ ಬಹುವಚನದಲ್ಲಿದ್ದರೆ ನ ಪ್ರತ್ಯಯ ಯಿಂ ಎಂದು ಬದಲಾಗುತ್ತದೆ ಮತ್ತು ಕ್ರಿಯಾಪದಕ್ಕೆ ಇಂ ಸೇರಿಕೊಳ್ಳುತ್ತದೆ. 
ಬೋಡ್ಯೆಯಿಂ ಕೇಳಿಂ ಖಾಧ್ದಿಂ. 

ಬಾಯ್ಯಾಕಾಯಿಂ ಕೇಳಿಂ ಖಾಧ್ದಿಂ. 

ಮಾಂಕಡಾಯಿಂ ಕೇಳಿಂ ಖಾದ್ದಿಂ. 


ಕರ್ಮಪದಕ್ಕೆ ವಿಶೇಷಣ ಇದ್ದರೆ ಅದೂ ಕರ್ಮಪದದ ಲಿಂಗ ಮತ್ತು ವಚನ ಹೊಂದಿಕೊಂಡು ಬದಲಾಗುತ್ತದೆ. 
ಬೋಡ್ಯೇನ ಹಳ್ಳಿವಂ ಕೇಳಂ ಖಾಧ್ದಂನ. 

ಬೋಡ್ಯೇನ ಹಳ್ಳಿವಿಂ ಕೇಳಿಂ ಖಾಧ್ಲಿಂನ. 

ತೇಳಿನ ಪಾಣ್ಯಾಚ್ಸೊ ನಾರ್ಯೋಳು ಛೊಲ್ಯೆಲೊನು. 


ತೇಳಿನ ಪಾಣ್ಯಾಚ್ಸೆ ನಾರ್ಯಳ ಛ್ಲೊಲ್ಯೆಲೆನ. 
ತ್ಯಾಳಿನ ಒಲ್ಲಂ ಚಿರ್ಕುಟ ಪೀಳ್ಳಂನ. 
ತ್ಯಾಳಿನ ಒಲ್ಲಿಂ ಚಿರ್ಕುಟಂ ಪೀಳ್ಳಿಂನ. 


16 


ಹಿಂದಿಯಲ್ಲಿ ಲಾ, ಬೋಲ್‌, ಚುಕ್‌ ಮುಂತಾದ ಕ್ರಿಯಾಪದಗಳಿಗೆ ನ ಪ್ರತ್ಯಯದಿಂದ ವಿನಾಯಿತಿ ಇರುವಂತೆ ಚಿತ್ಪಾವನಿಯಲ್ಲೂ 
ಸಕರ್ಮಕ ವಾಕ್ಯವಾದರೂ ನ ಪ್ರತ್ಯಯ ಸೇರಿಕೊಳ್ಳದ ಕೆಲವು ಅಪವಾದಗಳು ಇವೆ. 
ರಾಮು ಗಂಜಿ ಜ್ಲೇಯ್ಲೊ. ರಾಮು ದೂಧ ಪ್ಯೇಲೊ. ಸೀತಾ ಗಂಜಿ ಜ್ಲೇಯ್ಲಿ. ಸೀತಾ ದೂಧ ಪ್ಯೇಲಿ. ಮಾಂಕಡ ದೂಧ ಪ್ಯೇಲಂ. 


ಇಲ್ಲಿ ಅಕರ್ಮಕದಂತೆ ಕರ್ತೃಪದಕ್ಕನುಸಾರವಾಗಿ ಕ್ರಿಯಾಪದದ ರೂಪ ಇರುತ್ತದೆ. ಕರ್ಮಪದಗಳಾದ ಗಂಜಿ, ದೂಧ ಪದಗಳು 
ಯಾವ ಲಿಂಗ ಎಂದು ನೋಡದೆ ಕರ್ತೃಪದಗಳಾದ ರಾಮು, ಸೀತಾ, ಮಾಂಕಡಗಳಿಗೆ ಅನುಗುಣವಾಗಿ ಕ್ರಿಯಾಪದ ಬದಲಾಯಿತು. 


ವಿವಿಧ ಲಿಂಗ, ಪುರುಷ, ಕಾಲ ಮತ್ತು ವಚನಗಳಲ್ಲಿ ಸಕರ್ಮಕ ವಾಕ್ಯಗಳನ್ನು ತಖ್ತೆ 38, ತಖ್ತೆ 38 ಮತ್ತು ತಪ್ಪೆ 30ಗಳಲ್ಲಿ ಪಟ್ಟಿ 


ಮಾಡಲಾಗಿದೆ. ಇದರಲ್ಲಿ ಉಂಡೊ(ಪು), ಚಪಾತಿ (ಸ್ತ್ರೀ) ಮತ್ತು ಕೇಳಂ(ನ) ಎಂಬ ಮೂರು ವಚನಗಳ ಕರ್ಮಪದಗಳನ್ನು ಬಳಸಿ 
ವಾಕ್ಯಗಳು ಹೇಗೆ ಬದಲಾಗುತ್ತವೆ ಎಂದು ತೋರಿಸಲಾಗಿದೆ. ಭೂತಕಾಲ ಪ್ರಥಮ ಪುರುಷ ಏಕವಚನದಲ್ಲಿ ಮಾತ್ರ ನ ಪ್ರತ್ಯಯ 
ಬಂದುದನ್ನು ಗಮನಿಸಬಹುದು. ಬಹುವಚನದಲ್ಲಿ ಅದು ಯಿಂ ಆಗಿದೆ. 


ಕೆಲವೊಂದು ಭವಿಷ್ಯತ್‌ ಕಾಲದ ವಾಕ್ಯಗಳಲ್ಲೂ ನ ಪ್ರತ್ಯಯದ ಪ್ರಯೋಗ ಇರಬಹುದು. 
ಉದಾ: ರಾಮಾನ ಯುದ್ಧ ಕರವ್ಹನ. ಸೀತಾನ ಅಗ್ನಿಪರೀಕ್ಷಾ ದೇವವ್ಜೀನ. 


17 


ತಖ್ತೆ 3೩ 


ಸಕರ್ಮಕ ಕಾಲ ಲಿಂಗ ಪುರುಷ ವಚನ ಉದಾಹರಣೆ 


| 1ಏಕ ವಚನ ಬಹು ವಚನ ಏಕ ವಚನ ಬಹು ವಚನ ಏಕ ವಚನ ಬಹು ವಚನ 


ತೇಯಿಂ 
ತೂ ಉಂಡೊ ತುಮ್ಚಿ ಉಂಡೆ ತೇಳಿನ ಉಂಡೊ | ಉಂಡೆ 
ಖಾಧ್ಲೊಶಿ/ಖಾಲ್ಸಲೊಶಿ | ಖಾಧ್ಗೆಯಿ/ಖಾಛ್ಸಲೇಥ ಖಾಧ್ದೊನು ಖಾದ್ದಿಂ 


ಮೆಂ ಚಪಾತಿ ಆಮ್ಚಿ ಚಪಾತ್ಯೊ ತೂ ಚಪಾತಿ ತುಮ್ಚಿ ಚಪಾತ್ಯೊ 
ಖಾಧ್ಗಿ/ಖಾಲಛ್ಸಲೊಂ ಖಾಧ್ಲ್ಯೊ 1ಖಾಛ್ಸಲೊಂ ಖಾದ್ದಿಶಿ/ಖಾಲ್ಸಲೊಶಿ ಖಾಧ್ಲ್ಯೊ ಯಿ/ಖಾಛ್ಸಲೇಥ 


ಮೆಂ ಕೇಳಂ ಆಮ್ಚಿ ಕೇಳಿಂ ತೂ ಕೇಳಂ ತುಮ್ಚಿ ಕೇಳಿಂ ತೇಳಿನ ಕೇಳಂ 
ಖಾದ್ಗಂ/ಖಾಛ್ಸಲೊಂ ಖಾದ್ಲಿಂ/ಖಾಛ್ಸಲೊಂ ಖಾದ್ದಂಶಿ/ಖಾಟಛ್ಸಲೊಶಿ ಖಾದ್ಲಿಯಿಂ/ಖಾಲಛ್ಸಲೇಥ ಖಾಧ್ದನ 


ಮೆಂ ಉಂಡೊ ಆಮ್ಚಿ ಉಂಡೆ ಖಾಂತ |ತೂ ಉಂಡೊ ಖಾಂತು [ತುಮ್ಚಿ ಉಂಡೆ ಖಾಂತ ತೋ ಉಂಡೊ |ತೇ ಉಂಡೆ 
ಖಾಂತು ಛ್ಸಂ ಛ್ಸೊಂ ಛ್ಸಶಿ ಛ್ಸಾ ಖಾಂತು ಛ್ಲೆ ಖಾಂತ ಛ್ಸತಿ 
ಮೆಂ ಚಪಾತಿ ತೂ ಚಪಾತಿ ಖಾಂತು |ತುಮ್ಚಿ ಚಪಾತ್ಯೊ ಖಾಂತ ತೇ ಚಪಾತ್ಯೊ 
ಖಾಂತು ಛ್ಸಂ ಛ್ಸಶಿ ಛ್ಸಾ ಖಾಂತ ಛ್ಸತಿ 
ಮೆಂ ಕೇಳಂ ಖಾಂತು |ಆಮ್ಚಿ ಕೇಳಿಂ ಖಾಂತ |ತೂ ಕೇಳಂ ಖಾಂತು |ತುಮ್ನಿ ಕೇಳಿಂ ಖಾಂತ ತೋ ಕೇಳಂ ತೇ ಕೇಳಿಂ 
ಛ್ಸಂ ಛ್ಸೊಂ ಛ್ಸಶಿ ಛ್ಸಾ ಖಾಂತು ಛ್ಲೆ ಖಾಂತ ಛ್ಸತಿ 
ಮೆಂ ಉಂಡೊ ತೂ ಉಂಡೊ ಖಾಲ್ಸಶಿ |ತುಮ್ಚಿ ಉಂಡೆ ಖಾಲ್ಸಾ ತೊ ಉಂಡೊ |ತೇಲಉಂಡೆ 
ಖಾಲ್ಸಂ ಖಾಲ್ಸೆ ಖಾಲ್ಸತಿ 
ಮೆಂ ಚಪಾತಿ ಖಾಲ್ಸಂ ತೂ ಚಪಾತಿ ಖಾಛ್ಸಶಿ |ತುಮ್ಚಿ ಚಪಾತ್ಯೊ ಖಾಲ್ಸಾ ಸ್ನ ತೇ ಚಪಾತ್ಯೊ 
ಖಾಲ್ಸತಿ 


ನಪುಂಸಕ |ಮೆಂ ಕೇಳಂ ಖಾಛ್ಸಂ [ಆಮ್ಚಿ ಕೇಳಿಂ ತೂ ಕೇಳಂ ಖಾಲ್ಸಶಿ ತುಮ್ಚಿ ಕೇಳಿಂ ಖಾಲ್ಸಾ ತೊ ಕೇಳಂ ತೇ ಕೇಳಿಂ 
ಲಿಂಗ ಖಾಛ್ಸೊಂ ಖಾಟ್ಸೆ ಖಾಲ್ಸತಿ 


18 


ತಖ್ತೆ 30 


ತೂ ಉಂಡೊ 
ಖಾಧ್ಲೊ/ಖಾಲ್ಸಲ್ಯಂ ಖಾದ್ಲೆ/ಖಾಲ್ಮಲೊಂ ಖಾಧ್ಗೊಶಿ/ಖಾಲ್ಸಲಿಶಿ 


ತೂ ಚಪಾತಿ 
ಖಾದ್ದಿಶಿ/ಖಾಛ್ಸಲಿಶಿ 


ಮೆಂ ಕೇಳಂ ಆಮ್ಚಿ ಕೇಳಿಂ ತೂ ಕೇಳಂ 


ಖಾಧ್ಗಂ/ಖಾಛ್ಸಲ್ಯಂ ಖಾದ್ಲಿಂ/ಖಾಛ್ಸಲ್ಯೊಂ ಖಾದ್ದಂಶಿ/ಖಾಛ್ಸಲಿಶಿ 


ತುಮ್ಚಿ ಉಂಡೆ 
ಖಾಧ್ಲೆಯಿ/ಖಾಛ್ಸಲ್ಯೊಥ 


ತುಮ್ಚಿ ಕೇಳಿಂ 
ಖಾದ್ದಿಯಿಂ/ಖಾಛ್ಸಲ್ಯೊಥ 


ಆಮ್ಚಿ ಉಂಡೆ ಖಾಂತಿ 


ಆಮ್ಚಿ ಕೇಳಿಂ ಖಾಂತಿ |ತೂ ಕೇಳಂ ಖಾಂತಿ 
ಛೃಶಿ 


ತುಮ್ಚಿ ಉಂಡೆ ಖಾಂತಿ 
ಛ್ಸಾ 


ತುಮ್ಚಿ ಚಪಾತ್ಯೊ ಖಾಂತಿ 
ಛ್ಸಾ 


ತುಮ್ಚಿ ಕೇಳಿಂ ಖಾಂತಿ 


~ 


ತೀ ಕೇಳಂ 
ಖಾಂತಿ ಲ್ಸ 


ತೂ ಕೇಳಂ ಖಾಲ್ಸಶಿ 


ತುಮ್ಚಿ ಕೇಳಿಂ ಖಾಛ್ಸಾ 


19 


ತಖ್ತೆ 30 


ಏಕ Eid ಬಹು Ki ಏಕ ವಚನ ಬಹು ವಚನ ಏಕ ವಚನ | ಬಹು ವಚನ 


ತೇಳಿನ ತೇಯಿಂ 
ಉಂಡೊ 
ಖಾಧ್ದೊನು ಖಾದ್ಲಿಂ 


ತೀಂ ಕೇಳಿಂ 
ಖಾಂತ ಛ್ಸೆ |ಖಾಂತಂ 
ಛೃತಿ 


ತಂ ಉಂಡೊ |ತೀಂ ಉಂಡೆ 

ಖಾಲ್ಸೆ ಖಾಲ್ಸತಿ 

ತಂ ಚಪಾತಿ |ತೀಂ 

ಖಾಲ್ಸೆ ಚಪಾತ್ಕೊ 
ಖಾಲ್ಸತಿ 

ತಂ ಕೇಳಂ |ತೀಂ ಕೇಳಿಂ 

ಖಾಲ್ಸೆ ಖಾಲ್ಸತಿ 


ಶಿ ಪ್ರತ್ಯಯ 


ಇದು ಇಂಗ್ಲೀಷ್‌ ಭಾಷೆಯ `ಶಿ' ಅಲ್ಲ. ಸಂಭಾಷಣೆಯಲ್ಲಿ ಸಂಬಂಧಿಕರನ್ನು ಉಲ್ಲೇಖಿಸುವಾಗ ಸೇರುವ `ಶಿ'. ಉದಾಹರಣೆಗೆ `ತುರ್ಸೊ 
ದಾದ್ದಾಶಿ ಏದಾ ಆಮ್ಲಾ ಯೇಂತು' (ನಿನ್ನ ತಂದೆಯವರು ಒಮ್ಮೆ ನಮ್ಮಲಿಗೆ ಬರಲಿ), `ತುರ್ಸೊ ಭಾವುಶಿ ಆಯ್ದೊ ನಾಹಿಂಕಾ' (ನಿನ್ನ 
ತಮ್ಮ ಬರಲಿಲ್ಲವೇ), `ತೇಲಾ ತೀಘ ಕಾಕ್ಕಾಶಿಖೆ' (ಅವನಿಗೆ ಮೂವರು ಚಿಕ್ಕಪ್ಪ / ದೊಡ್ಡಪ್ಪಂದಿರಂತೆ) ಇಂಥ ಪ್ರಯೋಗಗಳನ್ನು 
ನಾವು ಕಾಣುತ್ತೇವೆ. ಮಧ್ಯಮ ಪುರುಷ(ತೂ, ತುಮ್ಚಿ) ಮತ್ತು ಪ್ರಥಮ ಪುರುಷದ (ತೋ, ತೀ, ತೇ, ತ್ಯೋ) ಇಂಥ ಸಂಬಂಧಗಳನ್ನು 
ಉಲ್ಲೇಖಿಸುವಾಗ ಯಾವಾಗಲೂ ಶಿ ಪ್ರಯೋಗ ಇರುತ್ತದೆ. ತುಜ್ಜೊ ದಾದ್ದಾಶಿ, ತುಮ್ಬೊಕಾಕ್ಕಾಶಿ, ತೇಚ್ಸೊ ಭಾವುಶಿ, ತ್ಯಾಚ್ಸೊ 
ಮಾಮ್ಮಶಿ, ತೆಂಚ್ಸೊ ಆಜ್ಗೊಬಾಶಿ, ತ್ಯಾಂಚಿ ಮೆಹೋಣಿಶಿ ಇತ್ಯಾದಿ. 


ಉತ್ತಮ ಪುರುಷದ(ಮೆಂ, ಆಮ್ಚಿಂ) ಸಂಬಂಧ ಹೇಳುವಾಗ ಶಿ ಪ್ರಯೋಗ ಸಾರ್ವತ್ರಿಕ ಅಲ್ಲ. ದಾದ್ದಾ, ಆಯ್ಕೆ, ಮಾಮ್ಮಾ, ಮಾವಿ, 
ಆಜ್ಸೊಬಾ, ಮೊಟ್ಟಿ ಆಯ್ಯೆ , ಆಣ್ಣಾ, ಕಾಕ್ಕಾ ಇತ್ಯಾದಿ ಹಿರಿಯರ ಉಲ್ಲೇಖ ಮಾಡುವಾಗ ಶಿ ಪ್ರಯೋಗ ಇಲ್ಲ. ಮಾರ್ಬೊ ದಾದ್ದಾ, 
ಮಾಜ್ಚಿ ಆಯ್ಕೆ, ಮಾಜ್ಞೊ ಮಾಮ್ಮಾ, ಮಾಜ್ಟೊ ಆಣ್ಣಾ ಹೀಗೆ ಹೇಳುತ್ತೇವೆ ವಿನಃ ಮಾರ್ಗೊ ದಾದ್ದಾಶಿ, ಮಾಜ್ಞಿ ಆಯ್ಯೆಶಿ, ಮಾರ್ಕೊ 
ಮಾಮ್ಮಾಶಿ ಎಂದು ಹೇಳುವುದಿಲ್ಲ. ಆದರೆ ಬಹುವಚನದಲ್ಲಿ ದೊಡ್ಡವರಿಗೂ ಶಿ ಪ್ರಯೋಗ ಇದೆ. 


ಉದಾ : ಆಮ್ಚೈಚ್ಸೊ €ಘ ಮಾಮ್ಮಾಶಿ ಅಮೇರಿಕಾಂತು ಛ್ಸತಿ, ಮಾಜ್ಞೆ ದೋಘ ಆಣ್ಣಾಶಿಯಿ ವೇದ ವಿದ್ಯಾ ಪಾರಂಗತ. 
ಆದರೆ ಚಿಕ್ಕವರ ಉಲ್ಲೇಖ ಮಾಡುವಾಗ ಉತ್ತಮ ಪುರುಷದಲ್ಲಿಯೂ ಸಾರ್ವತ್ರಿಕ ಶಿ ಪ್ರಯೋಗ ಇದೆ. ಉದಾ : ಮಾಜ್ದೊ ಭಾವುಶಿ, 
ಆಂಚ್ಯೊ ಬೆಹೆಣಿಶಿ, ಮಾಜ್ದೊ ಜ್ಸಾವಯಿಶಿ, ಆಮ್ಚೈ ನಾತ್ತುಶಿ. 


ಶಿ ಪ್ರತ್ಯಯ ಸೇರಿರುವ ಶಬ್ದಕ್ಕೆ ನ ಸೇರುವುದಾದರೆ ಮೊದಲು ನ, ನಂತರ ಶಿ ಇರುತ್ತದೆ. 


ಉದಾ : ತೇಚ್ಛೆ ದಾದ್ದಾನಶಿ ಸಂಧ್ಯಾ ಶಿಕ್ಸೆಯ್ಲಿನ. 


ಮಧ್ಯಮ ಪುರುಷ ಏಕವಚನದ ವಾಕ್ಯಗಳ ಕ್ರಿಯಾಪದದಲ್ಲೂ ಶಿ ಪ್ರತ್ಯಯ ಸೇರಿಕೊಳ್ಳುವುದಿದೆ. 
ಉದಾ : ತೂ ಕೇಳಂ ಖಾದ್ಗಂಶಿ, ತೂ ವಿಸ್ರಲಿಶಿ, ತೂ ಚ್ಛಾಲ್ಲೋತು ಛ್ಸಶಿ. ತೂ ಚಿರ್ಕುಟಂ ಹೋಳೀತಿ ಛ್ಸಲಿಶಿ. ತೂ ಹೇಂ ಕಾಮ 
ಕರ್ಶೀರ. 


ಉಪಸಂಹಾರ 


ಚಿತ್ಪಾವನೀ ಭಾಷೆ ಎಂಬ ಮಹಾ ಸಾಗರದಲ್ಲಿರುವ ವ್ಯಾಕರಣ ಎಂಬ ಹಿಮಗಡ್ಡೆಯ ಶಿಖರವನ್ನು ಮಾತ್ರ ನಾವಿಲ್ಲಿ ನೋಡಿರುವುದು. 
ಶಿಷ್ಟ ಚಿತ್ಪಾ ವನೀ ಮಾತನಾಡಿ ಶುದ್ಧ ಚಿತ್ಪಾ ವನೀ ಬರೆಯಲು ಇದು ಸ್ವಲ್ಪ ವಾದರೂ ಸಹಾಯಕ ಎನ್ನಿ ಸೀತು ಎಂಬ ನಂಬಿಕೆ ಇದೆ. 


ಚಿದಂಬರ ಕಾಕತ್ಕರ್‌ 


21 


